ಹೊಯ್ಸಳೇಶ್ವರ 
ವಿಷ್ಣುವರ್ಧನ 


ತರಾಸು 


ಮೊದಲ ಮುದ್ರಣ : ೧೯೫೬ 


ಎಲ್ಲಾಹಕ್ಕುಗಳು ಲೇಖಕರದು 


ಬೆಲೆ: ೧-೪-೦ 


ಆಕರ: 


https://archive.org/details/in.ernet.dli. 2015. 364287/page/n5/mode/2up 


ಕೆಲವು ಮಾತು 


ಕರ್ನಾಟಿಕವನ್ನು ಆಳಿದ ನೂರಾರು ಜನ ರಾಜಾಧಿರಾಜ ಮಹಾರಾಜರ 
ಮಾಲೆಯಲ್ಲಿ ಧ್ಯವಕಾಂತಿಯಿಂದ ಬೆಳಗುತ್ತಿರುವ ಉಜ್ಜ್ವಲ ತಾರೆ, ಹೊಯ್ಸಳ 
ವಿಷ್ಣುವರ್ಧನ ಮಹಾರಾಯನದು. ಇಂದು ನಾವು ಕರ್ನಾಟಕವೆಂದು 
ಪಡೆಯುತ್ತಿರುವಷ್ಟು ಭಾಗವನ್ನು ಒಂದು ನಾಡಾಗಿ ಕಟ್ಟಿದ ಮೊದಲ ಅರಸು 
ವಿಷ್ಣುವರ್ಧನ. ಕಲಾರಂಗದಲ್ಲಂತೂ ಈ ದೊರೆಯ ಹೆಸರು, ಆತನ ಕಾಲದಲ್ಲಿ 
ಆತನಿಂದ, ಆತನ ಪರಿವಾರದವರಿಂದ ನಿರ್ಮಿತವಾದ ನೂರಾರು ದೇವಾಲಯ 
ಬಸದಿಗಳಿಂದಾಗಿ ಆಚ೦ದ್ರಾರ್ಕಸ್ಥಾಯಿಯಾಗಿದೆ. 


ಇಂಥ ಭವ್ಯಜೀವಿಯ ಜೀವನ ಮತ್ತು ಸಾಧನೆಗಳ ಬಗ್ಗೆ ನನ್ನ ಗಮನವನ್ನು 
ಸೆಳೆದು, ಅಭ್ಯಾಸ ಮಾಡಿ ಗ್ರಂಥ ರಚಿಸೆಂದು, ೧೯೪೭ ರಲ್ಲೇ ನನ್ನ ಗುರುಗಳಾದ ಡಾ|| 
ಎಸ್‌. ಶ್ರೀಕ೦ಠಶಾಸ್ತ್ರಿಗಳು ಅಪ್ಪಣೆ ಮಾಡಿ, ಆಶೀರ್ವದಿಸಿದರು. ಆ ಗ್ರಂಥ ಬರಲಿದೆ 
ಎ೦ದು ಆ ವರ್ಷವೇ ಬೇರೊಂದು ಪುಸ್ತಕದಲ್ಲಿ ಬಡಾಯಿಯನ್ನು ಕೊಚ್ಚಿಕೊಂಡೆ. ಆದರೆ 
ಅಂದು ಆರಂಭವಾದ ಕೆಲಸದ ಒಂದು ಖಂಡ ಹೊರಬರಲು ಒಂಭತ್ತು ವರ್ಷಗಳ 
ಅವಧಿ ಕಳೆಯಬೇಕಾಯಿತು. ಏನಾದರೂ ಮತ್ತೆ ಕನ್ನಡ ನಾಡು ಒಂದಾಗಿ 
ಉದಯಿಸುವ ವೇಳೆಗಾದರೂ ಇದು ಹೊರಬಂದಿತಲ್ಲಾ ಎಂಬುದೊಂದೇ ನನಗೆ ಬಹು 
ದೊಡ್ಡ ಸಮಾಧಾನ. 


ಇಲ್ಲಿ ವಾಚಕರ ಮುಂದಿರುವುದು, ನನ್ನಿಂದ ರಚಿತವಾಗುತ್ತಿರುವ 
`ಹೊಯ್ದಳೇಶ್ವರ' ಎಂಬ ಬೃಹತ್‌ ಕಾದಂಬರಿಯ ಒಂದು ಖಂಡ ಮಾತ್ರ: 
ವಿಷ್ಣುವರ್ಧನನ ಜೀವನದ ಬಹು ಮುಖ್ಯಸಾಧನೆಗಳಲ್ಲೊಂದಾದ ತಲಕಾಡು ವಿಜಯದ 
ಚಿತ್ರಣ. ಉಳಿದ ಭಾಗವೂ ಕನ್ನಡಿಗರ ಹರಕೆಯಿದ್ದರೆ, ಆದಷ್ಟು ಬೇಗ ಹೊರಬರುತ್ತದೆ. 


ಈ ಗ್ರಂಥ ರಚನೆಯ ಸಂದರ್ಭದಲ್ಲಿ ಹಲವಾರು ಮಿತ್ರರಿಂದ ನೆರವಾಗಿದೆ. 
ಅವರಲ್ಲಿ ಮುಖ್ಯರಾದವರು, ಮೈಸೂರಿನ ಆರ್ಕಿಯೋಲಾಜಿಕಲ್‌ ಶಾಖೆಯ 
ಡೈರೆಕ್ಟರರವರಾದ ಡಾ|| ಎಂ. ಶೇಷಾದ್ರಿ ಶ್ರೀ ಎಂ. ಹನುಮಂತರಾಯರು, ಬೇಲೂರಿನ 
ಶ್ರೀ ಎಸ್‌. ಜೋಷಿಗಳು ಮತ್ತು ಶ್ರೀ ಕೊ೦ಡಿನಾರಾಯಣಾಚಾರ್ಯರು. ಇವರೆಲ್ಲರೂ 
ಅಗತ್ಯವಾದ ಗ್ರ೦ಥಗಳನ್ನು ಕೊಟ್ಟು ಸಲಹೆ ನೀಡಿ ಉಪಕರಿಸಿದ್ದಾರೆ. ಇವರಿಗೆ ನಾನು 
ಖಣಿ. 


ಹಾಗೇ ಈ ಪುಸ್ತಕಕ್ಕೆ ಬಹು ಮುದ್ದಾದ ಹೊಯ್ಸಳ ದೇವಾಲಯದ ದ್ವಾರ 
ಚಿತ್ರವನ್ನು ಬರೆದು ಕೊಟ್ಟಿ ಶಾಸನ ಇಲಾಖೆಯ ಡ್ರಾಫ್ಟ್‌ಮನ್‌ ಸಿ. 
ಕುಪ್ಪಾಚಾರಿಯವರಿಗೂ, ಮತ್ತು ಶ್ರೀ ನಾಗೇಶಮೂರ್ತಿಯನರಿಗೂ ನಾನು ಕೃತಜ್ಞ. 

ಈ ಗ್ರಂಥವನ್ನು ನನ್ನಿಂದ ಒತ್ತಾಯ ಮಾಡಿ ಬರೆಯಿಸಿದ ಬೆಂಗಳೂರಿನ 
ಪ್ರಕಾಶಕರಾದ ಶ್ರೀ ಜಿ. ಕಲ್ಲಯ್ಯನವರಿಗೂ, ಮುದ್ದಾಗಿ ಮುದ್ರಿಸಿದ ಶ್ರೀ ಸೀತಾರಾಘವ 
ಪ್ರೆಸ್ಸಿನ ಮಾಲೀಕರಾದ ಶ್ರೀ ಪಿ. ಆರ್‌. ಸೀತಾರಾ೦ರವರಿಗೂ ನನ್ನ ಸ್ನೇಹಪೂರ್ವಕವಾದ 
ವಂದನೆಗಳು. 
`ಗಿರಿಕನ್ಯಕಾ' ತ.ರಾ.ಸು 


ಯಾದವಗಿರಿ : ಮೈಸೂರು. 


ಸಿಂಹಾಸನಾರೋಹಣ ಮಾಡಿದ ಗಳಿಗೆಯಿ೦ದಲೂ ವಿಷ್ಣುವರ್ಧನನಿಗಿದ್ದ 
ಚಿಂತೆ ಒಂದೇ ಒಂದು-- 


ರೋಗಗ್ರಸ್ತನಾಗಿದ್ದ ತನ್ನ ಅಗ್ರಜ ಹೊಯ್ದಳ ಬಲ್ಲಾಳರಾಯನ, ಮೊದಲೇ 
ವ್ಯಾಧಿಯಿ೦ದ ಬಳಲುತಿದ್ದ ಜೀವಕ್ಕೆ ಒಂದು ಗಳಿಗೆಯೂ ಬಿಡುವುಕೊಡದಂತೆ ಸಾಲು 
ಸಮರಗಳಿ೦ದ ಕಾಡಿದ ಚೋಳ-ಚಾಲುಕ್ಕರನ್ನು ಮೂಲೋತ್ಪಾಟನ ಮಾಡುವುದು. 


ವಿಷ್ಣುವರ್ಧನನ ತಂದೆ ಯುವರಾಜ ಎರೆಯಂಗದೇವ, ಆತನ ತಂದೆ 
ವಿನಯಾದಿತ್ಯ-ಇಬ್ಬರೂ ಒಬ್ಬರ ಬೆನ್ನ ಹಂದೆ ಮತ್ತೊಬ್ಬರು ಕಣ್ಣು ಮುಚ್ಚಿ ಹೊಯ್ಸಳ 
ಸಾಮ್ರಾಜ್ಯ ಲಕ್ಷ್ಮಿಯನ್ನು ಅನಾಥಳನ್ನಾಗಿ ಮಾಡಿ ತೆರಳಿದ ಹೊತ್ತಿನಲ್ಲಿ 
ಎರೆಯಂಗದೇವನ ಮೂವರು ಮಕ್ಕಳಲ್ಲಿ ಹಿರಿಯನಾದ ಬಲ್ಲಾಳರಾಯ ಶಕವರ್ಷ 


ಸಾವಿರದ ಇಪ್ಪತ್ತೆರಡನೆಯ ವಿಕ್ರಮ ಸಂವತ್ಸರದಲ್ಲಿ ಸಿಂಹಾಸನಾರೋಹಣ ಮಾಡಿದ. 


ಆದರೆ. ಆತನ ಪಾಲಿಗೆ ಸಿಂಹಾಸನ ಸಿ೦ಹಾಸನವಾಗಲಿಲ್ಲ 
ಸಮರಾಸನವಾಯಿತು. 


X X X X X 


ಸಳಮಹಾರಾಯ, ವಾಸನ್ತಿಕಾದೇವಿಯ ಮಂದಿರದಲ್ಲಿ ಸಳೆಯಿಂದ 
ಹುಲಿಯನ್ನು ಹೊಯ್ದು ಸುದತ್ತಮುಧಿಗಳ ಹರಕೆ ಪಡೆದು, ಹೊಯ್ದಳ ರಾಜ್ಯಕ್ಕೆ 
ಬೀಜಾರೋಪಣ ಮಾಡಿ, ಸುತ್ತಲ ಮಲೆಯರಸುಗಳನ್ನು ಮೆಟ್ಟಿ ದ್ವಾರಸಮುದ್ರದ 
ನೂತನ ನಿರ್ಮಿತ ಕೋಟೆಯ ಮೇಲೆ ತನ್ನ ವ್ಯಾಪುಪತಾಕೆಯನ್ನು ಹಾರಿಸಿದ 
ಗಳಿಗೆಯಿ೦ದಲೂ, ತಲಕಾಡಿನ ಗಂಗವಂಶದ ಅರಸುಗಳನ್ನು ಕಬಳಿಸಿ, 
ಕಾವೇರಿಯಿ೦ದ ತು೦ಗಭದ್ರೆಯ ನಡುವಿನ ನಾಡಿನಲ್ಲಿ ತಮ್ಮಸಾಮ್ರಾಜ್ಯವನ್ನು ಸ್ಥಾಪಿಸಿದ 


ಚೋಳರು, ಹೊಯ್ದಳರ ವೈರಿಗಳಾಗಿದ್ದರು. ಧರ್ಮಪುರಿಯ ರಾಜಧಾನಿಯಲ್ಲಿ 
ಬೀಡುಬಿಟ್ಟಿ ಚೋಳಪ್ರತಿನಿಧಿಗಳು, ಅವರ ಸಾಮನ್ತರಾದ ಚೆ೦ಗಾಳ್ವ ಕೊಂಗಾಳ್ಚ 
ಪ್ರಭುಗಳು, ದಿನ ದಿನವೂ ಹೊಯ್ಸಳರಿಗೆ ಕಿರುಕುಳ ಕೊಡುವುದೇ ತಮ್ಮಕರ್ತವ್ಯವೆ೦ದು 
ನಂಬಿದ್ದರು. 


ಹೊಯ್ಸಳ ಅರಸುಗಳು ಚೋಳರನ್ನು ಪ್ರತಿಭಟಿಸಿ, ಕಲ್ಯಾಣಿಯ ಚಾಲುಕ್ಯ 
ದೊರೆಗಳ ಸಾಮನ್ತರೆನಿಸಿಕೊಂಡ ಬಳಿಕ, ಈ ದ್ವೇಷಭಾವನೆ ಮತ್ತಷ್ಟು ಬಲಿದು, 
ಹೊಯ್ದಳ ಅರಸುಗಳು ತಮ್ಮ ಉಳಿವಿಗಾಗಿ ಹಗಲಿರುಳೂ ಖಡ್ಗ ಧರಿಸಿ 
ಬಾಳಬೇಕಾಯಿತು. ಪ್ರಥಮ ವಿನಯಾದಿತ್ಯ ನೃಪಕಾಮ ಹೊಯ್ಸಳ ದೊರೆಗಳ 
ಆಯುಷ್ಯವೆಲ್ಲವೂ ಈ ಸಮರಗಳಲ್ಲಿಯೇ ಸವೆದು ಹೋಯಿತು. 


ನೃಪಕಾಮ ದೊರೆಯ ಬಳಿಕ, ಪಟ್ಟಕ್ಕೆ ಬ೦ದ ಇಮ್ಮಡಿ ವಿನಯಾದಿತ್ಯದೊರೆಯ 
ಕಾಲದಲ್ಲಿಹೊಯ್ದಳರ ಪಾಲಿಗೆ ವಿಧಿ ಕೊಂಚ ಸುಮುಖವಾಯಿತು. 


ಆತನ ಪ್ರಚ೦ಡ ಖಡ್ಗಾಘಾತದ ಇದಿರು ಹೊಯ್ಸಳರ ಕುಲವೈರಿಗಳಾದ 
ಚೆ೦ಗಾಳ್ವ ಕೊ೦ಗಾಳ್ಜರು, ಅಳ್ವಖೇಡದ ಅರಸುಗಳು ಸೋತು, ತಲೆಬಾಗಿದುದಷ್ಟೇ ಅಲ್ಪ 
ಕನಸಿನಲ್ಲೂ 'ರಕ್ಕಸ ಹೊಯ್ದಳ' ನೆಂಬ ಆರಕ್ಕರದ ಬಿರುದು ಕೆತ್ತಿಸಿದ ಪಳವಿಗೆಯನ್ನು 
ಕ೦ಡು ಬೆದರುವ೦ತಾಯಿತು. ವಿನಯಾದಿತ್ಯ ಹೊಯ್ಗಳರಾಯನ ಪುತ್ರ ಯುವರಾಜ 
ಎರೆಯಂಗದೇವ ತಂದೆಯಷ್ಟೆ ಪರಾಕ್ರಮಶಾಲಿ. ವಿನಯಾದಿತ್ಯನ ಅಸಿಧಾರೆ, 
ಕೊಂಕಣಿಗರನ್ನು ಸುತ್ತಲ ಮಲೆಯರಸುಗಳನ್ನು ಸವರಿದರೆ, ಪುತ್ರನ ಪರಾಕ್ರಮ 
ಚೋಳರು ತಳಿರುಟ್ಟು ಬಾಳುವಂತೆ ಮಾಡಿ, ಭೋಜನ ಧಾರಾನಗರವನ್ನು ಸುಟ್ಟು ಆ 
ಕೋಟೆಯ ಮೇಲೆ ಚಾಲುಕ್ಕರ ಜಯದ್ವಜವನ್ನೂ ತನ್ನ ಕೀರ್ತಿ ಧ್ವಜವನ್ನೂ ಬೆಳಗಿಸಿ 
'ಚಾಲುಕ್ಯಭುಜಬಲದಂಡ' ಎ೦ಬ ಪ್ರಶಸ್ತಿಗೆ ಪಾತ್ರವಾಯಿತು. 


ಯುವರಾಜ ಎರೆಯಂಗದೇವನ ಪರಾಕ್ರಮವೇ, ಕ್ಷತ್ರತೇಜವೇ 
ಪುತ್ರರೂಪವಾದಂತೆ, ಆತನ ಪಟ್ಟ ಮಹಾದೇವಿ ಏಐಚಲಾದೇವಿಯ 
ಗರ್ಭಸುಧಾಂಬುಧಿಯಲ್ಲಿ ಕಟ್ಟಾಳುಗಳಾದ ಬಲ್ಲಾಳ ದೇವ, ವಿಷ್ಣುವರ್ಧನ, 
ಉದಯಾದಿತ್ಯರು ಜನಿಸಿದರು. ಕತ್ತಿ ನಡೆದಲ್ಲಿ ಜಯ, ಕಾಲಿಟ್ಟಿಲ್ಲಿ ಕೀರ್ತಿ, ಕಣ್ಣಾಡಿದಲ್ಲಿ 
ಹರ್ಷಗಳು ಲಭಿಸಿದ ಹೊಯ್ದಳರ ಹಿರಿಮೆಯನ್ನು ಕಂಡು ದೇವತೆಗಳ ಕರುಬುಬುದ್ದಿ 
ಕೆರಳಿತೇನೊ. ನಡುಹಗಲ ಮಾರ್ತಾಂಡನಂತೆ ಉಜ್ವಲ ವೈಭವದಿಂದ ಬೆಳಗುತ್ತಿದ್ದ 
ಹೊಯ್ದಳರ ಅರಮನೆಯಲ್ಲಿ ವಿಧಿ ಇದ್ದಕ್ಕಿದ್ದ ಹಾಗೇ ನಡುರಾತ್ರಿಯ ಕತ್ತಲನ್ನು 
ಕವಿಯಿಸಿತು--ಎರೆಯಂಗದೇವನ ಬಾಳ ಮರೆವನ್ನ ಸಾವಿನ ಸಿಡಿಲೇಟಿನಿಂದ 
ಮುರಿದು. 


ಹೊಯ್ದಳರ ಕೀರ್ತಿಲತೆಗೆ ಆಶ್ರಯನಾಗಿ ಹೆಮ್ಮರದಂತೆ ಬೆಳೆದ 
ಎರೆಯಂಗದೇವ ವಿಧಿಯ ವಿಕಟಾಟ್ಬಹಾಸದ ಸಿಡಿಲಾಘಾತಕ್ಕೆ ಗುರಿಯಾಗಿ 
ಧರಾಶಾಯಿಯಾದಾಗ, ವೃದ್ಧಾಪ್ಯದಲ್ಲಿ ಮಗನನ್ನ ನಂಬಿ ಬೆಳೆದ ವಿನಯಾದಿತ್ಯನ 
ಬಾಳಬಳ್ಳಿಯೂ, ಮಗನೊಂದಿಗೆ ಇಳೆಗುರುಳಿ, ಹೊಯ್ಸಳ ರಾಜ್ಯ ಲಕ್ಷ್ಮಿ ಇದ್ದಕ್ಕಿದ್ದ ಹಾಗೇ 
ಅನಾಥೆಯಾದಳು. 


ಆ ಕತ್ತಲು ಕವಿದ ಹೊತ್ತಿನಲ್ಲಿ ಎರೆಯಂಗದೇವನ ಪ್ರಥಮ ಪುತ್ರ 
ಬಲ್ಲಾಳರಾಯ ಸಿಂಹಾಸನವನ್ನೇರಿದ. 


ಬಲ್ಲಾಳರಾಯ ತನ್ನ ತಂದೆ ಎರೆಯಂಗದೇವನಿಗೆ ತಕ್ಕ ವೀರಪುತ್ರ. ಆದರೆ 
ಹುಟ್ಟಿನೊಂದಿಗೇ ಕೈಹಿಡಿದು ಬ೦ದು, ಆಗಾಗ ಮರುಕಳಿಸಿ, ಉಲ್ಬಣಿಸಿ, ಕಾಡುವ ರೋಗ 
ಬಾದೆ, ಅತನ ಮೈಯನ್ನು ಟೊಳ್ಳು ಮಾಡಿ, ಆತನ ರೋಗಗ್ರಸ್ತ ದುರ್ಬಲ ಹಸ್ತಗಳಿಂದ 
ಸುಲಭವಾಗಿ ಹೊಯ್ಸಳ ರಾಜ್ಯಶ್ರೀಯನ್ನು ಕಸಿದುಕೊಳ್ಳಬಹುದು ಎ೦ಬ ಆಸೆಯನ್ನು 
ಹೊಯ್ದಳ ಶತ್ರುಗಳಲ್ಲಿ ಮೂಡಿಸಿತು. 


ವಿನಯಾದಿತ್ಯ ಎರಯಂಗದೇವರಿಂದ ಒದೆತಿ೦ದು, ಬಾಲ 
ಮುದುರಿಕೊಂಡಿದ್ದ ಚೆ೦ಗಾಳ್ವ ಕೊ೦ಗಾಳ್ವ ಮೊದಲಾದವರು, ಮತ್ತೆ ಹಲ್ಲು 
ಮಸೆಯಲಾರಂಭಿಸಿದರು. 


ಆ ಹೊತ್ತಿನಲ್ಲಿನ್ಯಪಕಾಮ ದೊರೆಯಿಂದ ಪಾಲಿತನಾದ ಏಚದ೦ಡನಾಯಕನ 
ಮಗ ದ೦ಡನಾಯಕ ಗ೦ಗರಾಜ, ವಿನಯಾದಿತ್ಯನ ಮಡದಿ ಕೆಳೆಯಬ್ಬರಸಿಯಿ೦ದ 
ಪರಿಪಾಲಿತನಾದ ಮರಿಯಾನೆದಂಡನಾಯಕನ ಮಕ್ಕಳಾದ ಮರಿಯಾನೆ ಮತ್ತು 
ಭರತದಂಡನಾಯಕರು, ಎರೆಯಂಗದೇವನ ಅಳಿಯನಾದ ಹರಿಗೆಯ 
ಹೆಮ್ಮಾಡಿರಾಯ ಮೊದಲಾದ ನಿಷ್ಠರ ನೆರವು-- 


ಅವರೆಲ್ಲರಿಗಿ೦ತ ಹೆಚ್ಚಾಗಿ, ಬಲ್ಲಾಳರಾಯನ ಎರಡು ಬಾಹುಗಳಂತಿದ್ದ 
ಸೋದರರು ವಿಷ್ಣುವರ್ಧನ-ಉದಯಾದಿತ್ಯರ ಭ್ರಾತ್ಯವಾತ್ನಲ್ಕಪೂರ್ಣವಾದ 


ಪರಾಕ್ರಮ 


ಇವು ಉಕ್ಕಿನ ಕೋಟೆಯಾಗಿ ನಿಂತು “ಅರಸು ದುರ್ಬಲನಾದ ಮಾತ್ರಕ್ಕೆ 
ರಾಜ್ಯವೇ ದುರ್ಬಲವಾದ೦ತಲ್ಲ” ಎಂಬ ನಿಷ್ಠುರ ಸತ್ಯವನ್ನು ಹೊಯ್ಸಳರ ಆಜನ್ಮ 
ವೈರಿಗಳಿಗೆ ಎಂದೆಂದೂ ಮರೆಯದಂತೆ ಮನವರಿಕೆ ಮಾಡಿಕೊಟ್ಟವು. 


ಆ ವಿಜಯಗಳೊಂದಿಗೆ, ವಿಜಯ ಶ್ರೀ, ಕೇರ್ತಿಲಕ್ಷ್ಮಿ ಭಾಗ್ಯದೇವತೆಗಳಂತಿದ್ದ 
ಮರಿಯಾನೆದಂಡನಾಯಕನ ಮಕ್ಕಳಾದ ಪದ್ಕಲೆ, ಚಾಮಲೆ, ಬೊಪ್ಪಲಾದೇವಿಯರನ್ನು 
ಪಾಣಿಗ್ರಹಣ ಮಾಡಿ, ಬಲ್ಲಾಳರಾಯ, ಕತ್ತಲುಕವಿದ ಹೊಯ್ದಳ ಆಕಾಶದಲ್ಲಿ ಮತ್ತೆ 
ಆಶಾತಾರೆಯನ್ನು ಹೊಳೆಯಿಸಿದ. 


ಎಲ್ಲರೂ ಮತ್ತೆ ಇನ್ನು ಏಳಿಗೆಯ ಕಾಲ ಆರಂಭವಾಯಿತು ಎಂಬ ತೃಪ್ತಿಯನ್ನು 
ತಳೆದರು. 


ಆದರೆ ಅಷ್ಟುಬೇಗ, ಅಷ್ಟು ಸುಲಭವಾಗಿ, ಆ ತೃಪ್ತಿಯನ್ನು ನೀಡುವ ಬಯಕೆ 
ವಿಧಿಗಿರಲಿಲ್ಲ. 


ಬಲ್ಲಾಳರಾಯನ ವಿವಾಹೋತ್ಸವವಾದ ಹರ್ಷದಲ್ವಿ ಹೊಯ್ಸಳ ರಾಜ್ಯ 
ತಲ್ಲೀನವಾಗಿದ್ದಹೊತ್ತನ್ನೇ, ತಮ್ಮಮಿತ್ರದ್ರೋಹದ ಕಿರಾತ ಕಾರ್ಯಕ್ಕೆ ಆರಿಸಿಕೊ೦ಡಂತೆ, 
ಹೊಯ್ಸಳರ ರಕ್ತದಿ೦ದ ಪುಷ್ಪನಾದ ಚಾಲುಕ್ಯ ಚಕ್ರವರ್ತಿ ವಿಕ್ರಮಾದಿತ್ಯ ಕಾಪಾಡಿದ 
ಕೈಯನ್ನು ಕಡಿಯುವ ಅಳಿಯಾಸೆಯಿಂದ, ತನ್ನ  ಸಾಮನ್ನನಾದ 
ಪೂಟ್ಟಿಪೊಂಬುರ್ಚಪುರದ ಸಾ೦ತರ ಅರಸು ಜಗದೇವನನ್ನು ಹೊಯ್ದಳ ರಾಜ್ಯದ 
ಮೇಲೆ ಧಾಳಿಮಾಡಲು ಅಟ್ಟಿದ. 


ಆ ದಿಕ್ಕಿನಿಂದ ಬಲ್ಲಾಳರಾಯನಾಗಲಿ, ಅಥವಾ ಆತನ ದ೦ಡನಾಯಕರಾಗಲಿ, 
ಯಾರೂ ಭೀತಿಯನ್ನು ನಿರೀಕ್ಷಿಸಿರಲಿಲ್ಲ. ರಕ್ಷಣೆಯನ್ನು ನಿರೀಕ್ಷಿಸಿದ ದಿಕ್ಕಿನಿ೦ದಲೇ, 
ಆಪತ್ತು ಕವಿದು ಬರುವುದೆಂದು ಕನಸುಮನಸಿನಲ್ಲೂ ಊಹಿಸದ ಹೊಯ್ದಳರ 
ನಂಬಿಕೆಯನ್ನು ದುರುಪಯೋಗಪಡಿಸಿಕೊ೦ಡ ಜಗದೇವರಾಯನ ಸೇನೆ, ರಾಜಧಾನಿ 
ದ್ವಾರಸಮುದ್ರದ ಬಳಿಗೇ ಬಂದು, ಕೋಟೆಯಮೇಲೆ ಅಂಬಿನ 
ಮಳೆಗರೆಯುವವರೆಗೂ, ಯಾರಿಗೂ ಆ ದಾಳಿಯ ಸುಳಿವು ಸಿಗಲಿಲ್ಲ 


ಎಂತಲೇ ಒಂದು ಗಳಿಗೆ ಎಲ್ಲರೂ ದಿಗ್ಭ್ರಾಂತರಾದರು. ನಿಂತ ನೆಲವೇ 
ಕುಸಿದ೦ತಾದ ಆ ಗಳಿಗೆಯಲ್ಲಿ ಅಲ್ಪಕಾಲ ಕಿ೦ಕರ್ತವ್ಯಮೂಢನಾಗಿದ್ದ ಬಲ್ಲಾಳರಾಯನ 
ಹೃದಯದಲ್ಲಿ ಮರುಗಳಿಗೆಯೇ ಕ್ರೋಧದ ದಾವಾಗ್ದಿ ಪ್ರಜ್ವಲಿಸಿತು. ಈ 'ಮಿತ್ರದ್ರೋಹ 
ಮೃತ್ಯುವಿಗೆ ಆಹ್ಹಾನ'ವೆ೦ಬ ಪಾಠವನ್ನು ಜಗದೇವರಾಯನಿಗೆ, ಅವನ ಸೋಲಿನ 
ಮೂಲಕ ಚಾಲುಕ್ಯಚಕ್ರವರ್ತಿಗೆ ಕಲಿಸುವ ನಿರ್ಧಾರದಿಂದ, ಬಲ್ಲಾಳರಾಯ ಸ್ವಯಂ ಖಡ್ಗ 
ಧರಿಸಿದ. 


ಬಲ್ಲಾಳರಾಯ ಅಟ್ಟಿದ ವೇಗಾಯರಿದಿಂದ ಜಗದೇವರಾಯನ ದಾಳಿಯ 
ಸುದ್ದಿಯನ್ನರಿತ, ವಿಷ್ಣುವರ್ಧನ ತೊಂಡನೂರಿನಿಂದ, ಪ್ರಬಲವಾದ ಸೇನೆಯೊಂದಿಗೆ 
ರಾಜಧಾನಿಯ ರಕ್ಷಣೆಗೆ ಧಾವಿಸಿದ. 


ಜಗದೇವರಾಯ ದ್ವಾರಸಮುದ್ರದ ಮೇಲೆ ಧಾಳಿ ಮಾಡಿದಾಗ, 
ಬಲ್ಲಾಳರಾಯನ ಆರೋಗ್ಯ ನೆಟ್ಟಿಗಿರಲಿಲ್ಲ ಹುಟ್ಟಿದಂದಿನಿಂದಲೂ ಆತನನ್ನು 
ಬಳಲಿಸುತ್ತಿದ್ದವ್ಯಾಧಿ ಮತ್ತೆ ಮರುಕಳಿಸುವ ಸೂಚನೆಗಳನ್ನುನೀಡಿತ್ತು. ಎಂತಲೇ ಆತನೇ 


ಸ್ವಯಂ ರಣರಂಗಕ್ಕೆ ಹೋಗುವುದನ್ನು ತಪ್ಪಿಸಲು, ಆತನ ಸಚಿವರು, ದಂಡನಾಯಕರು 
ಪ್ರಯತ್ನಿಸಿದರು. ಆದರೆ ಬಲ್ಲಾಳರಾಯ ಅವರು ಯಾರ ಮಾತಿಗೂ ಕಿವಿಕೊಡಲಿಲ್ಲ 


'ಈ ಧಾಳಿಯಿಂದ ಚಾಲುಕ್ಯ ಚಕ್ರವರ್ತಿಗಳು ನಮ್ಮ ಪೌರುಷಕ್ಕೇ ಸವಾಲು 
ಹಾಕಿದ್ದಾರೆ. ರೋಗಿಷ್ಟನಾದ ಇವನೇನು ನಮ್ಮ ದಾಳಿಯನ್ನು ಎದುರಿಸಿಯಾನು ಎಂಬ 
ನಂಬಿಕೆ ಅವರಿಗೆ ಇರುವಂತಿದೆ. ಇಲ್ಲವಾದಲ್ಲಿ ಅವರು ಈ ಹೊತ್ತನ್ನೇ ತಮ್ಮ 
ಮಿತ್ರದ್ರೋಹಕ್ಕೆ ಆರಿಸಿಕೊಳ್ಳುತ್ತಿರಲಿಲ್ಲ ಎಂತಲೇ ಈ ಬಾರಿಯದು ನಮ್ಮ 
ಸತ್ವಪರೀಕ್ಷೆಯ ಸಮರ. ಜಾಡ್ಕದುರ್ಬಲವಾದರೂ, ನಮ್ಮತೋಳುಗಳಲ್ಲಿಇ೦ಥ ಹಿಸುಣ 
ಸೊಳ್ಳೆಗಳನ್ನು ಹೊಸಗಬಲ್ಲ ಶಕ್ತಿಯಿದೆ ಎಂದೇ ತೋರಿಸಿಕೊಡಬೇಕು. ಇಲ್ಲವಾದಲ್ಲಿ 
ಕಿರೀಟ ಹೊತ್ತವರಿಗೆ ಕತ್ತಿ ಹಿಡಿಯುವಷ್ಟು ಶಕ್ತಿಯೂ ಇರಲಿಲ್ಲ ಎ೦ದು ಲೋಕ ನಾಳೆ 
ನಮ್ಮನ್ನು ಆಡಿಕೊ೦ಡು ನಕ್ಕೀತು. ಆದ್ದರಿ೦ದ ಯಾರೂ ನಮ್ಮನ್ನುತಡೆಯಬೇಡಿ.' 


--ಎಂದು ನಿಷ್ಠುರವಾಗಿ ಹೇಳಿದ. 
'ಜಿತೇನ ಲಭ್ಯತೇ ಲಕ್ಷ್ಮೀ 
ಹತೇನಾಪಿಸುರಾಂಗನಾ 


ಕ್ಷಣೇ ವಿಧ್ವಂಸಿನೀ ಕಾಯೇ 


ಕಾಚಿ೦ತಾ ಮರಣೇ ರಣೇ' 


--ಎ೦ದು ಸ್ಪಷ್ಟವಾಗಿ ಸಾರಿ ಹೇಳಿ, ಆ ಆರ್ಯೋಕ್ತಿಯನ್ನು ಉದ್ದರಿಸಲೇ 
ಜನಿಸಿದವನಂತೆ, ಸಮರವಸ್ರ್ರ ಧರಿಸಿ, ತನ್ನ ಕಾ೦ಭೋಜವಾಜಿಯನ್ನೇರಿ, ಒರೆಗಳೆದ 
ಖಡ್ಗವನ್ನುಸಿಡಿಲಿನಂತೆ ಬೀಸುತ್ತಾ ಜಗದೇವನ ಪಾಳಯದಲ್ಲಿನುಗ್ಗಿದ. 


ಅಂದಿನ ಸಮರದಲ್ಲಿ ಬಲ್ಲಾಳರಾಯ ಮೆರೆದ ಬಲ್ಲಾಳನ 'ನಭೂತೋ 
ನಭವಿಷ್ಯತಿ' ಎನ್ನುವಂತಿತ್ತು. 


ಇದಿರಾದ ಸೈನಿಕರನ್ನು ಕೊಚ್ಚಿ ಕೆಡಹುತ್ತಾ, ಕುರುಕ್ಷೇತ್ರದ ಸಮರಾ೦ಗಣದಲ್ಲಿ 
ಎಲ್ಲರನ್ನು ಬಿಟ್ಟು ತನ್ನ ಪತ್ನಿಯ ಮಾನಭಂಗ ಮಾಡಿದ ದುಶ್ಶಾಸನನನ್ನೇ 
ಹುಡುಕಿಕೊಂಡು ಅಲೆದ ಭೀಮಸೇನನಂತೆ, ಬಲ್ದಾಳರಾಯ ಗಜಾಶ್ಚಪಡೆಗಳ ನಡುವೆ 
ಅವಿತ ಜಗದೇವರಾಯನನ್ನೇ ಹುಡುಕಿಕೊ೦ಡು ಹೊರಟ. ಆ ದಿನ ಆತನ ಖಡ್ಗವನ್ನು 
ಎದುರಿಸಬಲ್ಲ ಶಕ್ತಿ ಲೋಕದಲ್ಲಿ ಯಾರಿಗೂ ಇದ್ದಂತಿರಲಿಲ್ಲ ಆತನ ಖಡ್ಗಜ್ಞಾಲೆಯ 
ಪ್ರಚ೦ಡ ದೀಧಿತಿಯ ಇದಿರು, ಅರಿಬಲ ಮಂಜಿನ ಮೋಡದಂತೆ ಕರಗಿತು. 


ಹೊಯ್ಸಳರನ್ನು ಕೆಣಕಲು ಬಂದ ಜಗದೇವರಾಯ ತನ್ನ ಜೀವಭೀತಿಯನ್ನು 
ಮರೆತು ಬಂದಿರಲಿಲ್ಲ. ತನ್ನ ಜೀವರಕ್ಷಣೆಗೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದ. 
ಆನೆಯ ಮೇಲಿನ ಅಂಬಾರಿಯಲ್ಲಿ ಕುಳಿತ ಆತನನ್ನು ಗಜಾಶ್ವ ಪಥಿಕ ಬಲಗಳು 
ಕೋಟೆಯಂತೆ ಸುತ್ತುಗಟ್ಟಿದ್ದವು. ರಣಾಂಗಣದಲ್ಲಿ ಅವನನ್ನು ಅರಸಿಕೊಂಡು ಬಂದ 
ಬಲ್ಲಾಳರಾಯ, ಸುತ್ತುಗಟ್ಟಿದ ಸೇನಾವ್ಯೂಹವನ್ನು ಭೇದಿಸಿಕೊಂಡು, ಅವನ ಆನೆಯ 
ಮೇಲೇ ತನ್ನ ಕುದುರೆಯನ್ನು ಹಾಯಿಸಿ, ಮೊದಲ ಏಟಿಗೇ ಆನೆಯ ಸೊಂಡಲನ್ನು 
ಕತ್ತರಿಸಿ ಕೆಡವಿದ. ಬಲ್ಲಾಳರಾಯನ ಪರಾಕ್ರಮವನ್ನು ಮೂರು ಲೋಕಕ್ಕೂ ಸಾರುವಂತೆ, 
ಗಾಯಗೊಂಡ ದಂತಿ ಫೀಳಿಟ್ಟು ಗಾಯದ ನೋವಿನಿಂದ ಹುಚ್ಚಾಗಿ, ಮಾವಟಿಗನ 
ಅಂಕುಶದ ಅಂಕೆಯನ್ನೂ ಲೆಕ್ಕಿಸದೆ ಹುಚ್ಚಾಗಿ, ಇದಿರಾದವರನ್ನು ತುಳಿದು 


ಓಡತೊಡಗಿತು. ತನ್ನ ಗಜಕ್ಕಾದ ಗತಿಯೇ ತನಗೂ ಆಗಬಹುದೆ೦ದು ಊಹಿಸಿದ 
ಜಗದೇವರಾಯ, ಗೆಲುವಿನ ಆಸೆಯನ್ನು ಬಿಟ್ಟು ಜೀವ ಉಳಿದರೆ ಸಾಕು ಎಂದು 
ಅನೆಯಿ೦ದ ಧುಮುಕಿ, ಪಲಾಯನ ಮಾಡಿದ. ಗೌರವಕ್ಕಿಂತಲೂ ಜೀವ ಭೀತಿ 
ಹಿರಿದೆ೦ದು ಭಾವಿಸಿದ ಜಗದೇವರಾಯನನ್ನು ನೋಡಿ, ಬಲ್ಲಾಳರಾಯನಿಗೆ ಹೇಸಿಗೆ 
ಹುಟ್ಟಿತು. 


`ಛಿ! ಪೋರ್ಪ್ವಂದೆ! ಓಡಿಹೋಗುತ್ತೀಯಾ ಕುನ್ಹಿ' 


--ಎ೦ದು ಮೂದಲಿಸುತ್ತಾ ಓಡುವ ಜಗದೇವರಾಯನ ಬೆನ್ನಟ್ಟಿ ಬಳಿಸಾರಿ, 
ಅವನನ್ನುಹಿಡಿಯಲು ಕತ್ತಿಗೇ ಕೈಹಾಕಿದ. 


ಕೊಲ್ಲಬಂದ ಬೇಟೆಗಾರರನ್ನು ಕಂಡ ಹಂದಿಯಂತೆ, ಜೀವಭಯದಿಂದ 
ಚೀರುತ್ತಾ ಜಗದೇವರಾಯ ಕುಣಿದು, ಕುಪ್ಪಳಿಸಿ ಹೊಯ್ದಾಡಿ, ಹೇಗೋ 
ಬಲ್ಲಾಳರಾಯನ ಕೈಯಿಂದ ತಪ್ಪಿಸಿಕೊಂಡು, ಆರೋಹಿಯಿಲ್ಲದೆ ಅಲೆಯುತ್ತಿದ್ದ 
ಅಶ್ವವೊ೦ದನ್ನು ಹತ್ತಿ ದೌಡಾಯಿಸಿದ. ಆ ಗದ್ದಲದಲ್ಲಿ ಅವನ ಕತ್ತಿನ ಪಚ್ಚೆಯ ಪದಕದ 
ಮೌಕ್ತಿಕ ಮಾಲೆ, ಬಲ್ಲಾಳರಾಯನ ಕೈಯಲ್ಲೇ ಉಳಿಯಿತು. 


ಜಗದೇವರಾಯ ಓಡಿದುದನ್ನು ಕ೦ಡು, ಅವನ ಸೇನೆಯ ಅಳಿದುಳಿದ 
ಸೈನಿಕರೂ, ಅವನು ಓಡಿದ ದಾರಿಯೇ ತಮಗೂ ಮಾರ್ಗವೆಂದರಿತು, ದ್ವಾರಸಮುದ್ರದ 
ಹೊಯ್ದಳಲಕ್ಷ್ಮಿಗೆ ತಮ್ಮ ಕೀರ್ತಿಯನ್ನು ಪಾರಗಾಣಿಕೆಯಾಗಿ ಒಪ್ಪಿಸಿ ಓಡಿದರು. 
ಜಗದೇವರಾಯನ ಆನೆ ಕುದುರೆಗಳು, ಭಂಡಾರ, ಶಸ್ತ್ರ ಸಂಪತ್ತು ವಿಜಯೀ ಹೊಯ್ಸಳ 
ಪಡೆಯ ಕೈ ವಶವಾಯಿತು. ಜಗದೇವರಾಯನ ಓಟ ನಾಣ್ಣುಡಿಯಾಗಿ ನಿಂತಿತು 
ಜನದಲ್ವಿ. ಬಲ್ಲಾಳರಾಯನ ಬೀರಕ್ಕೆ ಮೆಚ್ಚಿದ ಜಯಲಕ್ಷ್ಮಿ ಆತನ ಕೊರಳಿಗೆ ವಿಜಯ 
ಮಾಲೆಯನ್ನಿಕ್ಕಿದಳು. 


ವಿಜಯಸ್ನಾನದಿ೦ದ ದುರ್ಬಲವಾದ ಬಲ್ಲಾಳರಾಯನ ಮೈಯನ್ನು ಆವರಿಸಿದ 
ಸಮರಾವೇಶ ಇಳಿಯಿತು. ಅದರೊಂದಿಗೆ ಮತ್ತೆ ವ್ಯಾಧಿಯೂ ಮರುಕಳಿಸಿತು. 


ಮೊದಲೇ ರೋಗದಿಂದ ದುರ್ಬಲವಾದ ಬಲ್ಲಾಳರಾಯನ ಮೈ 
ಯುದ್ಧದಲ್ಲಾದ ಗಾಯಗಳ ರಕ್ತಸ್ರಾವದಿಂದ ಮತ್ತಷ್ಟು ದುರ್ಬಲವಾಗಿ, ಮಲಗಿದಲ್ಲಿಂದ 
ಅಲುಗಾಡಲಾಗದಂತಾಗಿ ಹಾಸಿಗೆ ಹಿಡಿದ. 


ಅದರಿಂದಾಗಿ ಆತನ ನೆರವಿಗೆ ಬ೦ದ ವಿಷ್ಣುವರ್ಧನ, ಯುದ್ಧಾನಂತರ 
ತೊ೦ಡನೂರಿಗೆ ಹಿ೦ದಿರುಗದೆ, ತನ್ನ ಅಗ್ರಜನ ಬಳಿಯೇ ನಿಂತ. 


ದಿನದಿನಕ್ಕೆ ಮೈಯ ಗಾಯಗಳು ಮಾಡದಂತೆ, ಬಲ್ಲಾಳರಾಯ ಮತ್ತೆ 
ಚೀತರಿಸಿಕೊಳ್ಳುತ್ತಾನೆ ಎ೦ಬ ವಿಷ್ಣುವರ್ಧನನ ನಿರೀಕ್ಷೆ ನಿಜವಾಗದೆ, ದಿನ ದಿನಕ್ಕೆ ಆತನ 
ಆರೋಗ್ಯ ಕೆಡುತ್ತಲೇ ಹೋಗಿ, ಬಲ್ಲಾಳರಾಯನಿಗೇ ತಾನಿನ್ನು ಬದುಕುವುದಿಲ್ಲ 
ಎ೦ಬುದು ಮನವರಿಕೆಯಾಯಿತು. 


ಒಂದು ದಿನ ಸಂಜೆ, ಹಗಲಿನ ಬಿಸಿಲಿನೊ೦ದಿಗೆ ತಾನೂ ಉರಿದ ಜ್ವರದ ತಾಪ, 
ಕೊಂಚ ತಗ್ಗಿದಾಗ ಬಲ್ಲಾಳರಾಯ ಜ್ವರತಾಪದಿ೦ದ ಬಳಲಿದ ಕಣ್ಣನ್ನು ತೆರೆದು, 
ಸನ್ನೆಯಿ೦ದ ಸುತ್ತಲಿದ್ದ ಮಡದಿಯರು, ಪರಿಚಾರಿಕೆಯರು ಎಲ್ಲರನ್ನೂ ಹೊರಗೆ ಕಳುಹಿ, 
ವಿಷ್ಣುವರ್ಧನನೊಬ್ಬನನ್ನೇ ತನ್ನ ಸಜ್ಜೆಯ ಬಳಿ ಉಳಿಸಿಕೊ೦ಡು, ಆತನನ್ನು ತನ್ನ ಹತ್ತಿರ 
ಬರುವಂತೆ ಕರೆದ. 

`ಏನು ಅಣ್ಣಾಜಿ?' 


--ಬಲ್ದಾಳರಾಯನ ತಲೆದಿಂಬಿನ ಬಳಿ ನಿಂತು ಕೇಳಿದ ವಿಷ್ಣುವರ್ಧನ. 


'ಬಿಟ್ಟೀ...' 


--ಎಂದು ತನ್ನ ಜ್ವರತಪ್ಪ ಹಣೆಯನ್ನು ನೇವರಿಸುತ್ತಿದ್ದ ವಿಷ್ಣುವರ್ಧನನ 
ಕೈಯನ್ನು ತನ್ನ ಕೈಗಳಿ೦ದ ಹಿಡಿದು, ಆತನ ಮುಖವನ್ನೇ ದಿಟ್ಟಿಸಿ ನೋಡುತ್ತಾ 


'ನಾನಿನ್ನು ಬದುಕುವುದಿಲ್ಲಬಿಟ್ಟಿ' 
--ಎಂದ ಬಲ್ಲಾಳರಾಯ ಕ್ಷೀಣಸ್ವರದಲ್ಲಿ 


ಆ ಮಾತನ್ನು ಕೇಳುತ್ತಿದ್ದಹಾಗೆ ಬಿಟ್ಟಿದೇವನ ಕಣ್ಣುಗಳನ್ನು ಸಬಳದಿಂದ 
ಇರಿದ೦ತಾಗಿ, ಕಣ್ಣಿನಲ್ಲಿ ನೀರು ತುಂಬಿತು. ಆದರೆ ಕಣ್ಣಿನಲ್ಲಿ ತುಂಬಿದ ನೀರು ಕೆಳಗೆ 
ಧುಮುಕದಂತೆ ತಡೆದು ದುಃಖದಿಂದ ಕಂಪಿಸುವ ಧ್ವನಿಯನ್ನು ಪ್ರಯತ್ನಪೂರ್ವಕವಾಗಿ 
ಬಿಗಿಮಾಡಿ, ಎಲ್ಲೋ ತಲೆಮರಸಿಕೊ೦ಡ ನಗೆಯನ್ನು ಬಲವಂತವಾಗಿ ತುಟಿಯಮೇಲೆ 
ತಂದು- 


'ನೀವಿಷಷ್ಟು ದೈರ್ಯ ಕೆಡಬಾರದು ಅಣ್ಣಾಜಿ. ದಿನ ದಿನಕ್ಕೆ ನಿಮ್ಮ ಆರೋಗ್ಯ 
ಉತ್ತಮವಾಗುತ್ತಿದೆಯೆಂದು ವೈದ್ಯರು ಹೇಳುತ್ತಿದ್ದಾರೆ.' 


--ಎ೦ದು ಬಲ್ಲಾಳರಾಯನ ಹೃದಯದಲ್ಲಿ ತನಗೇ ಇಲ್ಲದ ಆಸೆಯನ್ನು 
ತುಂಬಲು ಯತ್ನಿಸಿದ ವಿಷ್ಣುವರ್ಧನ. 


ವಿಷ್ಣುವರ್ಧನನ ಮಾತು ಕೇಳಿ, ಬಲ್ಲಾಳರಾಯನ ಕಾಂತಿಗುಂದಿದ ತುಟಿಗಳ 
ಮೇಲೆ ಮಾಸಲು ನಗೆ ಸುಳಿಯಿತು. 


'ಸಾವಿನ ಭಯದಿಂದ ನಾನು ಈ ಮಾತು ಹೇಳುತ್ತಿದ್ದೇನೆ ಎಂದು ಕೊ೦ಡೆಯಾ 
ಬಿಟ್ಟಿಯಣ್ಣ ಊಹೂ-ನನಗಾಭೀತಿಯಿಲ್ಲ. ಎಂದಿದ್ದರೂ ಬಂದೇ ಬರುವ ಸಾವು ಇಂದೇ 
ಬಂದರೇನು. ಅದು ಹಾಸಿಗೆಯ ಮೇಲೆ ಬರದೆ, ಸಮರಾ೦ಗಣದಲ್ಲೇ ಬಂದಿದ್ದರೆ 
ಒಳಿತಾಗಿತ್ತು. ಹೀಗೆ ಬರಬೇಕು. ಎಂದು ಶಿವನಿಚ್ಚೆಯಿತ್ತು; ಹಾಗಾಗಲಿ. ನನಗೆ ಆ ಚಿಂತೆ 
ಇಲ್ಲಬಿಟ್ಟಿ ನನಗಿರುವುದೇ ಬೇರೆ ಚಿಂತೆ' | 


`ಅದೇನು ಹೇಳಿ ಅಣ್ಣಾಜಿ. ನಿಮ್ಮಚಿ೦ತೆ ಏನಿದ್ದರೂ ನಾನು ತೀರಿಸುತ್ತೇನೆ. 
'ನಿಜವೇ?' 


`ಗತಿಸಿದ ಅಪ್ಪಾಜಿಯವರ ಪಾದದಾಣೆ, ಅವ್ವೆ ಏಚಲೆಯ ತಲೆಯಾಣೆ-- 
ನಿಮಗೆ ಕೊಟ್ಟ ಮಾತು ತಪ್ಪುವುದಿಲ್ಲ' 


'ಮಾತು ಏನೆಂದು ಕೇಳದೇ ಭಾಷೆ ಕೊಟ್ಟೆಯಲ್ಲಬಿಟ್ಟಿಯಣ್ಣ...' 


`ಅದು ಏನಿದ್ದರೂ-ಅದು ನನಗೆ ದೈವಾಜ್ಞೆ. ಅದೇನು ಹೇಳಿ; ಆ ಚಿಂತೆಯನ್ನು 
ಮರೆತುಬಿಡಿ. 


'ನನಗಿರುವುದು ನನ್ನ ಚಿ೦ಂತೆಯಲ್ವ ಈ ರಾಜ್ಯದ ಚಿಂತೆ ಬಿಟ್ಟಿಯಣ್ಣ 
ಚೋಳರೊಬ್ಬರೇ ನಮ್ಮ ವೈರಿಗಳು ಎ೦ದುಕೊಂಡಿದ್ದೆವು. ಚಾಲುಕ್ಕರು ನಮ್ಮ ಪ್ರಭುಗಳು, 
ಮಿತ್ರರು ಎಂದು ನಂಬಿಕೊಂಡಿದ್ದೆವು. ಈಗ ಆ ನಂಬಿಕೆ ಸುಳ್ಳೆಂದು ತಿಳಿಯಿತು. ಈಗ 
ಹೊಯ್ಸಳರಿಗೆ ಮಿತ್ರರೇ ಇಲ್ಲ ಬಿಟ್ಟಿಯಣ್ಣ ಇತ್ತಂಡವೂ ಅಹಿತವಾದ ಈ ಹೊತ್ತಿನಲ್ಲಿ ಈ 
ಹೊಯ್ದಳ ರಾಜ್ಯ ಹೇಗೆ ಉಳಿದೀತೋ ಎ೦ದು ನನಗೆ ಚಿ೦ತೆಯಾಗಿದೆ...' 


'ನೀವೊಬ್ಬರು ಮೈಗಟ್ಟಿಯಾಗಿ ಇದ್ದರೆ, ಚೋಳ ಚಾಲುಕ್ಕರೇನು, ಅಖಂಡ 
ಪೃಥ್ವೀಮ೦ಡಲವೇ ಮುನಿದು ಮೇಲೆ ಬಿದ್ದರೂ, ದ್ವಾರಸಮುದ್ರದ ಕೋಟೆಯ ಒಂದು 
ಕಲ್ಪನ್ನೂ ಅಲ್ಲಾಡಿಸಲಾರದು ಅಣ್ಣಾಜಿ. ಆ ಚಿಂತೆ ಬಿಡಿ. ಅಂಥ ಹೊತ್ತು ಬಂದರೆ ನಮ್ಮ 
ತೋಳಿನಲ್ಲಿರುವುದು ಬೂರುಗದ ಅರಳೆಯಲ್ಲ ಬಲಿಷ್ಟ ಮಾಂಸಖಂಡ ಎಂಬುದನ್ನು 
ತೋರಿಸಿಕೊಡೋಣ.' 


`ನಿನ್ನ ಬಾಹುವಿನಲ್ಲಿ ಆ ಬಲವಿದೆ ಬಿಟ್ಟಿಯಣ್ಣ ಅದಕ್ಕೇ ನಾನು ನಿನಗೇ 
ಹೇಳುತ್ತಿರುವುದು, ಈ ಚೋಳ, ಚಾಲುಕ್ಕರ ಕುತ್ತಿನಿಂದ ಹೊಯ್ಸಳ ರಾಜ್ಯವನ್ನು 
ಕಾಪಾಡುತ್ತೇನೆ ಎ೦ದು ನೀನು ಮಾತುಕೊಟ್ಟರೆ ಸಾಕು.' 


`ಅಗಲೇ ಆ ಮಾತು ಕೊಟ್ಟಿನಲ್ಲ ಅಣ್ಣಾಜಿ. ಅಷ್ಟು ಬೇಕೆ೦ದರೆ ಹೇಳಿ-ಯಾರು 
ಬೇಕು? ಅವರ ಮೇಲೆ ದಂಡು ನಡೆಸಿ, ಅವರ ಮಂಡೆಯನ್ನು ತಂದು ನಿಮ್ಮ ಅಡಿಗಳ 
ಮೇಲೆ ದಿಂಡುರಳು ಕೆಡಹುತ್ತೇನೆ.' 


`ಅವರನ್ನು ಬರೀ ಸೋಲಿಸಿದರೆ ಸಾಲದು ಬಿಟ್ಟೆಯಣ್ಣ ಮತ್ತೆ ಆ ಕುನ್ನಿಗಳು 
ಎ೦ದೆ೦ದೂ ನಮ್ಮರಾಜ್ಯದತ್ತ ತಲೆಯಿಕ್ಕದ೦ತಾಗಬೇಕು. ಅವರ ಸಾಮನ್ತರ ನೆತ್ತಿ ನಮ್ಮ 
ಪಾದಮುದ್ರೆ ಹೊತ್ತು ಬಾಳುವಂತಾಗಬೇಕು. ನೀಲಪರ್ವತದಿ೦ದ ಕೃಷ್ಣೆಯವರೆಗಿನ 
ಕನ್ನಡನಾಡು, ನಮ್ಮ ವ್ಯಾಪುಲಾ೦ಭನದ ಆಡುಂಬೊಲವಾಗಬೇಕು. ದಿನದಿನವೂ 
ನಮ್ಮನ್ನುಕಾಡುತ್ತಿರುವ ತಿಗುಳರು ನಮ್ಮಹಡಪ ಹೊರುವ ಊಳಿಗದಾಳುಗಳಾಗಬೇಕು. 
ಕೃತಫ್ನು ಚಾಲುಕ್ಯರು ನಮ್ಮಕತ್ತಿ ಹೊರುವ ತೊತ್ತುಗಳಾಗಬೇಕು. ಹಾಗಾದಾಗ, ನನ್ನ ಆತ್ಮಕ್ಕೆ 
ತೃಪ್ತಿಯಾಗುತ್ತದೆ ಬಿಟ್ಟಿಯಣ್ಣ ಅದುವರೆಗೂ, ನನ್ನ ಪ್ರತೀಕಾರ ತೃಷೆಗೆ ತೃಪ್ತಿಯಿಲ್ಲ. 
ಅಷ್ಟನ್ನು ನೀನು ಮಾಡಬೇಕು. 


--ಮಾತನಾಡುವ ಆಯಾಸದಿಂದ ಎದೆ ಒತ್ತಿದ ತಿದಿಯಂತೆ ಸುಯ್ಯುತ್ತಿದ್ದರೂ 
ತಡೆದುಕೊಂಡು ಹೇಳಿದ ಬಲ್ಲಾಳರಾಯ. 


`ಆಗಲಿ ಅಣ್ಣಾಜಿ. ನಿಮ್ಮಬಯಕೆಗೆ ನನ್ನ ಬಾಳು ಮೀಸಲು. ನನ್ನನ್ನುಹರಸುತ್ತಾ 


ಣ 


ನೀವು ಸಿಂಹಾಸನದ ಮೇಲಿರಿ. ನಿಮ್ಮ ಬಯಕೆಯನ್ನು ನಿಮ್ಮ ಕಣ್ಣೆದುರಿಗೇ 
ಸಾರ್ಥಕಪಡಿಸಿ ತೋರುತ್ತೇನೆ.' 


--ಭರವಸೆ ತುಂಬಿದ ಧ್ವನಿಯಲ್ಲಿ ಹೇಳಿದ ವಿಷ್ಣುವರ್ಧನ. 


`ಆ ಬಯಕೆ ನನಗೂ ಇಲ್ಲದೆ ಇಲ್ಲ ಬಿಟ್ಟಿಯಣ್ಣ ಆದರೆ ನಾನು ಬಲ್ಗೆನನ್ನ ಈ 
ಭೌತಿಕ ಚಕ್ಷುಗಳಿಗೆ ಆ ಭಾಗ್ಯವಿಲ್ಲ ಇನ್ನುನಾನು ಬಹಳ ದಿನ ಇರುವುದಿಲ್ಲ” 


--ನಿರಾಶೆಯ ಪಾತಾಳಕ್ಕಿಳಿದು ಹೇಳಿದ ಬಲ್ಲಾಳರಾಯ. 


'ನೀವಷ್ಟು ಅಧೈರ್ಯವಾಗಬಾರದು ಅಣ್ಣಾಜಿ. ಹಿಂದಿನ ಬಾರಿ ಈ 
ಬಾರಿಗಿಂತಲೂ ಉಗ್ರವಾಗಿದ್ದ ವ್ಯಾಧಿ ಚಾರುಕೀರ್ತಿ ಗುರುಗಳ ಕೃಪೆಯಿಂದ 
ಗುಣವಾಗಲಿಲ್ಲವೇ? ಈ ಬಾರಿಯೂ ಅವರ ಕೈಗುಣದಿ೦ದ, ತಪೋಬಲದಿ೦ದ ನಿಮ್ಮ 
ಮೈವಜ್ರಕಾಯವಾಗಬಹುದು. ಅವರಿಗೂ ಕೂಡಲೆ ಬರಬೇಕೆಂದು ಓಲೆ ಹೋಗಿದೆ.' 


`ಸರಿ, ನಿನ್ನ ಬಯಕೆಗೆ ನಾನೇಕೆ ಅಲ್ಲ ಎ೦ದು ಹೇಳಲಿ ಬಿಟ್ಟಿಯಣ್ಣ ಆದರೆ 
ನನ್ನೊಳಗೇ ಯಾವುದೋ ಶಕ್ತಿ ನುಡಿಯುತ್ತಿದೆ- 'ಹೇಳುವುದೇನಿದ್ದರೂ ಹೇಳಿ ಮುಗಿಸಿ 
ಬಿಡು. ಮಕ್ತೆ ಅವಕಾಶ ಸಿಗುವುದಿಲ್ಲ' ಎ೦ದು, ಹೇಳಿದ್ದಾಯಿತು-ನನ್ನ ಕರ್ತವ್ಯ ನಾನು 
ಮಾಡಿದೇನೆ. ನನಗೆ ಕೊಟ್ಟಿ ಮಾತು ಮರೆಯಬೇಡ. ಎಲ್ಲ ಭಾರವೂ ನಿನ್ನ ಮೇಲಿದೆ. 
ದುರ್ಗಾಮಾತೆ ನಿನ್ನ ತೋಳುಗಳಿಗೆ ರಕ್ಷೆಯಾಗಿರಲಿ. ಸದಾಶಿವ ನಿನಗೆ ಸದಾ ಗೆಲುವನ್ನೇ 
ಅನುಗ್ರಹಿಸಲಿ' 


--ಎ೦ದಷ್ಟು ಹೇಳಿ, ಆ ಮಾತಾಡಿದ ಆಯಾಸದಿಂದ ಭಾರವಾಗಿ ಏದುತ್ತಾ 
ಬಲ್ಲಾಳರಾಯ ಕಣ್ಣು ಮುಚ್ಚಿದ. 


ಅಷ್ಟು ಮಾತಾಡುವ ಶಕ್ತಿಯೂ ಆತನಿಗಿರಲಿಲ್ಲವೋ ಏನೋ-ಆ ಶ್ರಮದಿಂದ 
ಮತ್ತೆ ಮೈಯಲ್ಲಿಜ್ಜರ ಏರಿತು. 


ಚೇಳಿನ ವಿಷದಂತೆ ಗಳಿಗೆಗಳಿಗೆಗೂ ಏರುತ್ತಾ ಹೋದ ಜ್ವರದ ಕಾವು, ಆ 
ಮೈಯ ಪ೦ಜರದಲ್ಲಿದ್ದಜೀವದ ಹಕ್ಕಿ ಹಾರಿ ಹೋದ ಬಳಿಕವೇ ಇಳಿದದ್ದು ಅರಿಗಳನ್ನು 
ಗೆದ್ದ ಬಲ್ಲಾಳರಾಯ ಸಾವಿಗೆ ಶರಣಾಗತನಾದ. ಆತ ಇನ್ನಿಲ್ಲವೆ೦ಬುದನ್ನರಿತು ಅರಮನೆ 
ಕಣ್ಣೀರಿನ ಕಾಸಾರವಾಯಿತು. ರಾಜಧಾನಿ ದುಃಖದ ಬೀಡಾಯಿತು. ಊರೂರು, 
ಕೇರಿಕೇರಿಗಳಲ್ಲೂ ಕಂಬನಿದುಂಬಿದ ಜನ ಅನಾಥರಂತೆ ಗೋಳಿಟ್ಟು 'ಮು೦ದೇನು 
ಗತಿ' ಎ೦ದು ಹ೦ಬಲಿಸಿದರು. 


ಪುತ್ರದುಃಖದಿ೦ದ ಬೇಯುತ್ತಿರುವ ತಾಯಿ ಏಜಚಲಾದೇವಿ, ಸೌಭಾಗ್ಯ ತಿಲಕ 
ಶೂನ್ಯವಾಗಿ, ಕಂಬನಿಗರೆಯಲೇ ಬದುಕಿದಂತೆ ಉಳಿದ ಅತ್ತಿಗೆಯರು ಪದ್ಮಲೆ, ಚಾಮಲೆ, 
ಬೊಪ್ಪಲಾದೇವಿಯರು, ದುಃಖಿತರಾದವರನ್ನು ಸ೦ತೈಸಲು ಹೋಗಿ, ತಾವೇ ದುಃಖದ 
ಸುಳಿಯಲ್ಲಿ ಸಿಲುಕಿ ಕಂಗೆಟ್ಟಿ ಆಪ್ತೇಷ್ಟರು, ಬಲ್ಲಾಳರಾಯ ಅಪುತ್ರಕನಾಗಿ 
ಮ್ಯತನಾದದ್ದರಿ೦ದ, ರಾಜ್ಯಕ್ಕೆ ಮು೦ದಾರು ದಿಕ್ಕು ಎಂಬ ಚಿಂತೆಗೆ ಗುರಿಯಾದ ಸಚಿವ- 
ಸಾಮನ್ತರು- ಒಬ್ಬೊಬ್ಬರೂ, ಒಂದೊಂದು ಬಗೆಯ ದುಃಖದ ಪ್ರತಿಮೆಯಂತಿದ್ದರು. 


ಆದರೆ ವಿಷ್ಣುವರ್ಧನನಿಗೆ ಮಾತ್ರ ಎದೆಯಲ್ಲಿ ಉರಿಗೆದರುತ್ತಿರುವ 
ದುಃಖವನ್ನು ನುಂಗಿದ ಕ್ರೋಧಾಗ್ದಿ ಜ್ವಲಿಸುತ್ತಿತ್ತು. ದೇಶವನ್ನು ವ್ಯಾಪಿಸಿದ ರೋಧನ 
ಧ್ವನಿಯನ್ನು ಮೆಟ್ಟಿ ಒಂದೇ ಮಾತು ಹಗಲಿರುಳೂ ಅವನ ಕಿವಿಯಲ್ಲಿ ಮೊಳಗುತ್ತಿತ್ತು 


`ಈ ಚಾಲುಕ್ಕರ ಶನಿ ದಾಳಿ ನಡೆಯದಿದ್ದರೆ ತನ್ನ ಅಣ್ಣ ಇನ್ನೂ ನಾಲ್ಕುದಿನ 
ಬದುಕುತ್ತಿದ್ದ ಅವರೇ ಅವನನ್ನು ಅಷ್ಟು ಬೇಗ ಸಾವಿಗೆ ದೂಡಿದವರು. ಅವರನ್ನು 
ತುಳಿಯಬೇಕು; ಹೆಸರುಳಿಯದಂತೆ ಹೊಸಗಬೇಕು.' 


ಅದರೊಂದಿಗೆ, ಬಲ್ದಾಳರಾಯ ಸಾಯುವಂದು, ತನ್ನಲ್ಲಿ ಭರವಸೆಯಿಟ್ಟು 
ಹೇಳಿದ ಮಾತು 


`ಈ ಕುನ್ನಿಗಳೆಂದೂ ಮತ್ತೆ ನಮ್ಮ ರಾಜ್ಯದತ್ತ ತಲೆಯಿಕ್ಕದಂತಾಗಬೇಕು, 
ಬಿಟ್ಟಿಯಣ್ಣ ನೀಲಗಿರಿಯಿ೦ದ ಕೃಷ್ಣೆಯವರೆಗಿನ ನಾಡು ನಮ್ಮ ವ್ಯಾಪ್ರಲಾ೦ಛನದ 
ಆಡು೦ಬೊಲವಾಗಬೇಕು.' 


`ಖ೦ಡಿತ, ಖಂಡಿತ, ನಿನ್ನ ಮಾತನ್ನು ಸತ್ಯವಾಗಿ ಮಾಡುತ್ತೇನೆ. ನಾನು ನಿನ್ನ 
ಕನಸಿನ ಭಾಷೆಯಾಳು. ನೀನು ಹೇಳಿದ ರಾಜ್ಯವನ್ನು ಕಟ್ಟಿ ನಿನಗೆ ಪರೋಕ್ಷ ವಿನಯ 


--ಎಂದು ಬಾರಿ ಬಾರಿಗೂ ತನಗೆ ತಾನೇ ಹೇಳಿಕೊಂಡು, ಉಕ್ಕಿ ಬರುವ 
ದುಃಖವನ್ನು ಸಂತೈಸಿಕೊ೦ಡ. 


ತಾನೇ ಸಿಂಹಾಸನಾರೋಹಣ ಮಾಡಬೇಕಾಗಿ ಬಂದ ದಿನ, ರಾಜ 
ಮುಕುಟವನ್ನು ಧರಿಸುವಾಗಲೂ ಅದೇ ಮಾತನ್ನೇ ಸಾರಿ ಹೇಳಿದ-- 


'ದೇಶವನ್ನುಕಂಬನಿಯ ಕಡಲಿನಲ್ಲಿಅದ್ದಿಶಿವಪದವಾಸಿಗಳಾದ ನಮ್ಮಪೂಜ್ಯ 
ಅಣ್ಣಾಜಿಯವರಾದ ಬಲ್ಲಾಳ ಪ್ರಭುಗಳು, ನಮ್ಮ ಹೆಗಲಿನ ಮೇಲೆ ಬಹು ದೊಡ್ಡ 
ಹೊರೆಯನ್ನು ಹೊರಿಸಿದ್ದಾರೆ. 'ನೀಲಗಿರಿಯಿ೦ದ ಕೃಷ್ಣಾನದಿಯವರೆಗಿನ ಕನ್ನಡನಾಡನ್ನು 
ಒಂದಾಗಿ ಕಟ್ಟಬೇಕು. ಅಷ್ಟು ಭೂಮಿಯೂ ಹೊಯ್ದಳ ವ್ಯಾಘ್ರದ ಮೀಸಲು 
ಬನವಾಗಬೇಕು. ಹೊಯ್ಸಳರ ಹೆಸರನ್ನು ನಿರ್ಭಯವಾಗಿ ನುಡಿಯುವಷ್ಟು ಕೆಚ್ಚೂ ನಮ್ಮ 
ಶತ್ರುಗಳಿಗೆ ಉಳಿಯಬಾರದು' ಎಂದು ನಮಗೆ ಮೃತ್ಯುಶಯ್ಯೆಯಿ೦ದ ಅಪ್ಪಣೆ 
ಮಾಡಿದ್ದಾರೆ. ಅಂದು ನಾವು ಅಣ್ಣಾಜಿಯವರಿಗೆ, 'ಅ೦ತೇ ಆಗಲಿ' ಎಂದು ಕೊಟ್ಟಿ 
ವಚನ, ನಿಮ್ಮೆಲ್ಲರ ನಿಷ್ಠೆ ವಿಶ್ವಾಸಗಳಿ೦ದ ಸಾರ್ಥಕವಾಗಬೇಕಾಗಿದೆ. ನಮ್ಮ ಪಾಲಿಗೆ ಈ 
ಮುಕುಟಧಾರಣ, ಆ ಕರ್ತವ್ಯದ ನೀರ ಕಂಕಣಧಾರಣವಾಗಿದೆ. ಶ್ರೀ 
ವಾಸನ್ತಿಕಾದೇವಿಯ ಅನುಗ್ರಹದಿಂದ, ನಮ್ಮ ವಚನ, ಬದುಕು ಸಫಲವಾಗಲೆಂದು, 
ಹಿರಿಯರು ಹರಸಬೇಕು.' 


ಮಹಾಪ್ರಚ೦ಡ ದಂಡನಾಯಕ ಗ೦ಗರಾಜರು, ಸಂಧಿ ವಿಗ್ರಹ ಸಚಿವ 
ದಂಡನಾಯಕ ಪುಣಿಸಮಯ್ಯ ಪ್ರಧಾನಿ ಸುರಿಗೆಯ ನಾಗಯ್ಯ ಪ್ರಧಾನಿಗಳೂ, ಮಾಣಿಕ್ಯ 
ಭ೦ಡಾರಿಗಳೂ ಆದ ಮರಿಯಾನೆದಂಡನಾಯಕ, ಭರತದ೦ಡನಾಯಕ, ಮೊದಲಾದ 
ಸಚಿವರು, ದಂಡನಾಯಕರು, ಉಳಿದ ಮಂಡಲೇಶ್ವರ, ಸಾಮಂತರು ಒಬ್ಬೊಬ್ಬರೂ, 
'ತಮ್ಮಬಾಳು ದೊರೆಗಳಿತ್ತ ವಚನಕ್ಕೆ ಮೀಸಲು' ಎ೦ದು ತಮ್ಮಖಡ್ಗದಾಣೆಯಾಗಿ, ತಮ್ಮ 
ಕುಲದೇವತೆಗಳ ಸಾಕ್ಷಿಯಾಗಿ ಪ್ರಮಾಣ ಮಾಡಿದರು. 


ವಿಷ್ಣುವರ್ಧನ ಸಿಂಹಾಸನ ಹತ್ತಿದ ಗಳಿಗೆಯಿ೦ದಲೂ, ಬಲ್ಲಾಳಾರಾಯನ 


ಎದಿ 


ಬಯಕೆಯನ್ನು ಸಫಲಗೊಳಿಸುವ ಸಮರಕ್ಕೆ ಸಿದ್ಧತೆಗಳು ನಡೆಯ ತೊಡಗಿದವು. 


3 

`ನಿನ್ನ ಕನಸನ್ನು ನಾನು ನನಸಾಗಿ ಮಾಡಿ ತೋರಿಸುತ್ತೇನೆ” ಎಂದು ತನ್ನ 
ಅಗ್ರಜನಿಗೆ ಮಾತುಕೊಟ್ಟ ವಿಷ್ಣುವರ್ಧನನಿಗೆ, ಆ ವಚನವನ್ನು ಕಾರ್ಯರೂಪದಲ್ಲಿ 
ಮಾಡಿ ತೋರಿಸುವುದು ಎಷ್ಟು ಕಷ್ಟಸಾಧ್ಯವಾದುದು ಎಂಬುದರ ಅರಿವಿತ್ತು. ಆತ 
ಎದುರಿಸಲು ಸಿದ್ದವಾದ ದೊರೆಗಳು ಸಾಮಾನ್ಯರಲ್ಲ. ದಕ್ಷಿಣ ದೇಶದಲ್ಲಿ ಅತ್ಯಂತ 
ಪ್ರಬಲರಾಗಿದ್ದ ಕಂಜಿಯ ಪಲ್ಲವರು, ಮಧುರೆಯ ಪಾಂಡ್ಕರು, ತಲವನಪುರದ 
ಗಂಗದೊರೆಗಳನ್ನು ಮುರಿದು ಸಿಂಹಳದ ಅರಸರಿಂದಲೂ ಕಪ್ಪ ಪಡೆದು, 
ಕಡಲಾಚೆಯೂ ತಮ್ಮಪ್ರತಾಪದ ಪ್ರಭಾವವನ್ನುಬೀರಿದ ಚೋಳ ಕುಲದ ಕುಲೋತ್ತುಂಗ 
ಚಕ್ರವರ್ತಿ, ಒ೦ದು ದಿಕ್ಕಿನಲ್ಲಿ ಅತನ ಪ್ರತಿಸ್ಪರ್ಧಿಯಾಗಿದ್ದ ಮತ್ತೊಬ್ಬ ಪ್ರತಿಸ್ಪರ್ಧಿಯಾದ 
ಚಾಲುಕ್ಯ ವಿಕ್ರಮಾದಿತ್ಯನೂ ಅಷ್ಟೇ ಪ್ರಖ್ಯಾತ; ಆತನ ಸೇನಾಪಡೆಯೂ ಅಷ್ಟೇ 
ಪ್ರಬಲವಾದುದು. 


ಈ ಇಬ್ಬರು ಚಕ್ರಾಧೀಶ್ವರರ ಬಲ ಎಷ್ಟು ಏನು ಎಂಬುದು, ತನ್ನ ತಾತ 
ವಿನಯಾದಿತ್ಯನ ಕಾಲದಲ್ಲೇ ತೊ೦ಡನೂರಿನ ಮ೦ಡಲಾಧಿಕಾರಿಯಾಗಿದ್ದು ತನ್ನ ತಂದೆ 
ಎರೆಯಂಗದೇವನೊಂದಿಗೆ ಹಲವಾರು ಸಮರಗಳಲ್ಲಿ ಭಾಗವಹಿಸಿ, ಕೊಂಗು ನಾಡನ್ನು 
ಜಯಿಸಿ, 'ಕೊ೦ಗು ಕೊ೦ಡ' ಎ೦ಬ ವಿಜಯ ಪ್ರಶಸ್ತಿಯನ್ನು ಧರಿಸಿದ ವಿಷ್ಣುವರ್ಧನನಿಗೆ 
ಚೆನ್ನಾಗಿ ತಿಳಿದಿತ್ತು. 


ಈ ಪ್ರಬಲರಿಬ್ಬರಲ್ಲಿ ಯಾರೊಬ್ಬರನ್ನೇ ಆದರೂ, ದುಡುಕಿ ಎದುರಿಸಿದಲ್ಲಿ 
ಸೋಲಷ್ಟೇ ಅಲ್ಲ ಸರ್ವನಾಶವೇ  ಕೈಗಟ್ಟಿ ಹೊಯ್ಗಳರ ಹೆಸರೂ 


ಟಿ 


ಉಳಿಯದಂತಾಗಬಹುದೆಂಬ ಅರಿವು ಇದ್ದುದರಿಂದಲ ಅವರ ಮೇಲೆ ದಾಳಿ 
ಮಾಡುವ ನಿಶ್ಚಯ ಮಾಡಿದ ವಿಷ್ಣುವರ್ಧನರಾಯ, ಆ ದಾಳಿಗೆ ಅಗತ್ಯವಾದಷ್ಟು ಬಲ 
ಸಂಗ್ರಹ ಮಾಡತೊಡಗಿದ. ಆ ಸಿದ್ಧತೆಯೂ, ದೊರೆಯ ಪ್ರಯತ್ನಕ್ಕೆ ತಕ್ಕ ಪ್ರಮಾಣದಲ್ಲೇ 
ನಡೆಯಿತು. 


ಹೊಯ್ದಳ ಸೀಮೆಯ ಬಡಗಿಗಳಿಗಾಗಲಿ, ಕಮ್ಮಾರರಿಗಾಗಲಿ ಒಂದು 
ಗಳಿಗೆಯೂ ಬಿಡುವಿರಲಿಲ್ಲ. ದೊಡ್ಡ ಯುದ್ಧಕ್ಕೆ ಅಗತ್ಯವಾದಷ್ಟು ಪ್ರಮಾಣದಲ್ಲಿ ಬಗೆ 
ಬಗೆಯ ಯುದ್ದ ರಥಗಳು, ಧನುರ್ಬಾಣಗಳು, ಕತ್ತಿ ಶಲ್ಯ ಕುಂತ, ಪರಶು, ತೋಮರ, 
ಅಡಾಯುಧ ಮೊದಲಾದ ಶಸ್ತ್ರಗಳು, ಶಿರಸ್ತಾಣಗಳು, ಲೋಹ ಕವಚಗಳು, ಕೋಟಿಗೆ 
ಲಗ್ಗೆ ಹಾಕಲು ಬೇಕಾದ ನಿಚ್ಚಣಿಗೆಗಳು, ನಡೆ ಗೋಟಿಗಳು, ಬಗೆ ಬಗೆಯ ರಕ್ಷಣಾ 
ಸಾಮಗ್ರಿಗಳು ಕುಶಲ ಕರ್ಮಿಗಳಿಂದ ನಿರ್ಮಿತವಾಗಿ ಸಂಗ್ರಹಿತವಾದವು. 
ಅದರೊಂದಿಗೆ ದೇಶದ ವಡ್ಡವ್ಯವಹಾರಿಗಳು, ನಖರರ ಮೂಲಕ, ಕಾಂಭೋಜ, ಬಾಹ್ಲಿಕ, 
ಅರಬಿ ಮೊದಲಾದ ನಾನಾ ಜಾತೀಯ ಉತ್ತಮಾಶ್ಚಗಳನ್ನು ಕೊಂಗು, ಕೇರಳದ 
ಗಜಗಳನ್ನು ತರಿಸಿ, ಗಜಾಶ್ನಪಡೆಗಳನ್ನು ಬಲಪಡಿಸಿದರು. ಒಂದು ಕಡೆ 
ಯುದ್ದೋಪಯೋಗೀ ವಸ್ತುಗಳ ಸಂಗ್ರಹ ನಡೆದಂತೆ, ಮತ್ತೊಂದು ಕಡೆ ಜಲದುರ್ಗ, 
ವನದುರ್ಗ, ಗಿರಿದುರ್ಗ, ನೆಲದುರ್ಗ ಮೊದಲಾದ ಬಗೆಬಗೆಯ ಕೋಟಿಗಳ ಮೇಲೆ ದಾಳಿ 
ಮಾಡುವ ವಿಧಾನ, ಬಗೆ ಬಗೆಯ ಆಯುಧಗಳ ಉಪಯೋಗ, ಅಶ್ವಾರೋಹಣ, 
ಗಜಾರೋಹಣ, ರಥಾರೋಹಣ ಮೊದಲಾದ ಸಮರ ವಿದ್ಯೆಗಳಲ್ಲಿ ಹೊಸದಾಗಿ ಸೇನೆಗೆ 
ಸೇರಿಸಿಕೊ೦ಡ ಸೈನಿಕರಿಗೆ ತರಬೇತು ಕೊಡುವ ಶಿಕ್ಷಣ ಕಾರ್ಯವೂ ನಡೆಯಿತು. 
ಇದರೊಂದಿಗೆ ಎಂಥ ವಿಷಮ ಪರಿಸ್ಥಿತಿಯಲ್ಲೂ ದೊರೆಯನ್ನು ರಕ್ಷಿಸಬಲ್ಪ ಸಮಯ 
ಬಂದಾಗ ಪ್ರಾಣದ ಪಣವಿಟ್ಟು ಯುದ್ದ ಮಾಡಬಲ್ಲ 'ಗರುಡ'ರೆ೦ಬ ಲೆ೦ಕರ ಪಡೆ 
ನಿರ್ಮಾಣವಾಯಿತು. | 


ಹೊಯ್ದಳ ಸೇನೆಯ ಚತುರಂಗ ಬಲ ಹೀಗೆ ಸಮರ ಸಿದ್ದವಾಗುತ್ತಿದ್ದಾಗ, 
ಗಂಗರಾಜ, ಪುಣಿಸಮಯ್ಯ ಮೊದಲಾದ ದಂಡನಾಯಕರು, ಹೊಯ್ದಳ ಸೀಮೆಯ 
ಗಡಿಗಳಲ್ಲಿದ್ದ ಚೋಳ ಚಾಲುಕ್ಯ ಸಾಮನ್ತರ ನಿಷ್ಠೆ ಅವರ ಸೇನೆಯ ಪ್ರಮಾಣ, ಅಲ್ಲಿಯ 
ಆರ್ಥಿಕ ಪರಿಸ್ಥಿತಿ, ಮಳೆ-ಬೆಳೆ, ಜನರಲ್ಲಿ ಪ್ರಭುಗಳ ವಿಷಯದಲ್ಲಿದ್ದ ವಿಶ್ವಾಸ- 
ಒಂದೊಂದು ವಿವರದ ಬಗ್ಗೆಯೂ ಬೇಹುಗಾರರಿಂದ ಸುದ್ದಿ ತರಿಸಿಕೊಂಡು, ಆ 
ಸುದ್ದಿಗಳ ಸತ್ಯಾಸತ್ಯತೆಯನ್ನು ಪರೀಕ್ಷಿಸಿ, ಆ ವಾರ್ತೆಗಳಿ೦ದ ತಮ್ಮ ಬಲದ ಶಕ್ತಿಯನ್ನು 
ತರ್ಕಿಸಿ ತಮ್ಮಬಲದಲ್ಲಿ ಎಲ್ಪೂ ಯಾವ ಬಗೆಯ ಬಿರುಕೂ ಕಾಣದಂತೆ ಎಚ್ಚರಿಕೆ ವಹಿಸಿ, 
ದೊರೆ ಯಾವ ಗಳಿಗೆಯಲ್ಲಿ ಅಪ್ಪಣೆ ಮಾಡಿದರೂ, ಸೇನೆಯನ್ನು ನಡೆಸಲು 
ಸಿದ್ಧವಾಗಿದ್ದರು. 


ಈ ಸಿದ್ಧತೆಗಳು ಮುಂದುವರಿದು, ಬಲ ಸ೦ಗ್ರಹವಾದಂತೆ, ದಿನ ದಿನಕ್ಕೂ 
ಸೇನೆಯ ಸಮರಾತುರವೂ ಹೆಚ್ಚುತ್ತಿತ್ತು. 


ಸವಾ 


ಎಲ್ಲರಗಿ೦ತಲೂ ಹೆಚ್ಚು ಉತ್ಸಾಹ ಮಹಾ ಪ್ರಚ೦ಡ ದಂಡನಾಯಕರಾದ 
ಗ೦ಗರಾಜರಿಗೆ. 


ಗ೦ಗರಾಜರು, ಹೊಯ್ಸಳರ ಸೇನಾ ಸೇವೆಯಲ್ಲೇ ಮೈ ಮುಪ್ಪಾದ ಹಿರಿಯ 
ದಂಡನಾಯಕರು. ಅವರ ತಂದೆ ಐಚದ೦ಡನಾಯಕರು, ನೃಪಕಾಮ ದೊರೆಯ ಬಲಗೈ 
ಎನಿಸಿಕೊಂಡು, ಆಪ್ತಮಿತ್ರರಾಗಿದ್ದವರು. ಆ ಕಾಲದಿಂದಲೂ ಅರಮನೆ, ಸಚಿವ 
ಪರಿವಾರ ಎಲ್ಲರಿಗೂ ಚಿರಪರಿಚಿತರಾಗಿ, ತಮ್ಮ ಶೌರ್ಯ, ಸಾಹಸ, ನಿಷ್ಠೆಗಳಿ೦ದ 
'ದ್ರೋಹ ಘರಟ್ಟ' ಎಂಬ ಬಿರದು ಪಡೆದು, ಎಲ್ಲರ ಪ್ರೀತಿ, ನಂಬಿಕೆಗೆ ಪಾತ್ರರಾಗಿದ್ದವರು. 
ವಿಷ್ಣುವರ್ಧನನಿಗ೦ತೂ ಗ೦ಗರಾಜರು ಎಂದರೆ ತನ್ನ ತಂದೆಯಂತೆ ಎಂಬಷ್ಟು ಗೌರವ; 
ಹಿರಿಯಣ್ಣನೆ೦ಬಷ್ಟು ವಿಶ್ವಾಸ; ತನ್ನ ವಜ್ರ ಕವಚ ಇವರು ಎ೦ಬ ನಂಬಿಕೆ. ಎಂತಲೇ 
ಅವನಿಗೆ ರಾಜ ಸನ್ನಿಧಿಯಲ್ಲಾಗಲಿ, ಸಚಿವ ಸಮಿತಿಯಲ್ಲಾಗಲಿ ನಿಸ್ಸಂಕೋಚವಾಗಿ 
ಮಾತನಾಡುವ ಅಧಿಕಾರವಿತ್ತು. 


ಸಕಲ ಸೇನಾ ಸಂಗ್ರಹ ನಡೆದ ಬಳಿಕವೂ, ವಿಷ್ಣುವರ್ಧನ ಸಮರ ಯಾತ್ರೆಯ 
ದಿನ ನಿಶ್ಚಯಿಸದೆ ಇರುವುದನ್ನು ಕ೦ಡು ಗ೦ಗಾರಾಜರಿಗೆ ದೊರೆಯ ಮುನ್ನೆಚ್ಚರಿಕೆಯ 
ಸ್ವಭಾವ ಮೆಚ್ಚಿಗೆಯಾದರೂ, ಅಸಮಾಧಾನ ಮೂಡುತ್ತಿತ್ತು. 


ಒಮ್ಮೆ ಪಂಚ ಪ್ರಧಾನರ ಮಂತ್ರಾಲೋಚನಸಭೆಯಲ್ಲಿ ಯುದ್ದ ವಿಷಯ 
ಚರ್ಚೆಗೆ ಬಂದಾಗ 


“ಪ್ರಭುಗಳು ಯುದ್ಧ ವಿಷಯದಲ್ಲಿ ದಿನ ನಿಶ್ಚಯ ಮಾಡದೆ ಮುಂದೆ 
ದೂಡುತ್ತಿರುವುದು ನಮಗೆ ' ಆಶ್ಚರ್ಯವನ್ನುಂಟುಮಾಡಿದೆ. ಉಸಿರಿನ ಏಟಿಗೇ 
ಸಾಯುವ ಮಶಕವನ್ನು ಹೊಸಗಿ ಹಾಕಲು ಕತ್ತಿ ಹರಿತವಾಗಿದೆಯೋ ಇಲ್ಲವೋ, 
ಇನ್ನೊಮ್ಮೆ ಸಾಣೆಗೆ ಹೋಗಿ ಬ೦ದರೆ ಮೇಲೇನೊ ಎ೦ದು ಯೋಚಿಸುವುದೇಕೆ? 
ಯುದ್ಧಕ್ಕೆ ನಿಮ್ಮಮನಸ್ಸುಸಿದ್ಧವಾಗಿದ್ದರೆ ಇ೦ದೇ ಅಪ್ಪಣೆ ಕೊಡಿ. 'ಶುಭಸ್ಯ ಶೀಘ್ರಂ.' 


--ಎಂದಾಡಿ ತಮ್ಮಆತುರವನ್ನುತೋರಿದರು. 


`ನಾವು ಯುದ್ದಕೂಡಲಿರುವುದು, ಮಶಕ ಮಕ್ಷಿಕಗಳೊಂದಿಗಾಗಿದ್ದರೆ, ನಾವೂ 
ಹಿಂದೆ ಮುಂದೆ ನೋಡುತ್ತಿರಲಿಲ್ಲ. ಆದರೆ ನಮ್ಮ ಇದಿರು ನಿಂತಿರುವವರು, ಕೊಬ್ಬಿದ 
ಸಾಮ್ರಾಟ ಸಿಂಹಗಳು. ಸಾಮನ್ತರಾರೂ ಅವರನ್ನು ಇಂದಿನವರೆಗೂ ಕೆಣಕಲು 
ಹೋಗಿಲ್ಲ. ಹಾಗಾಗಿ-ನಾವು ಈಗ ಹಿಂದಾರೂ ಮಾಡದ ಸಾಹಸಕ್ಕೆ ಕೈಹಾಕಿದ್ದೇವೆ- 
ಇದರಲ್ಲಿ ಏನೋ ಹೆಚ್ಚು ಕಡಮೆಯಾಗಿ, ಪಗೆವಾಡಿಯಲ್ಲಿ ಕೆಮ್ಮನೆ ನಗಿಸಿಕೊಳ್ಳುವಂಥ 
ಪರಸ್ಥಿತಿ ಪ್ರಾಪ್ತವಾಗಬಾರದೆಂದೇ, ನಾವು ಇಷ್ಟು ಹಿಂದೆ ಮುಂದೆ ನೋಡುತ್ತಿರುವುದು. 
ನಮ್ಮ ಸಮರ ಘೋಷಣೆ, ವಿಜಯ ಘೋಷಣೆಯೇ ಆಗಬೇಕು.' 


'ಹಾಗೇ ಆಗುತ್ತದೆ ಪ್ರಭು, ನನಗೆ ಆ ನಂಬಿಕೆಯಿದೆ.' 


--ಗೆ೦ಗರಾಜರು ಅಚಲ ವಿಶ್ವಾಸದಿಂದ ಹೇಳಿದರು. 


`ಅರಿಗಳ ಬಲಾಬಲ ನಿಮಗೆ ಅರಿಯದ ವಿಷಯವಲ್ಲ ಅದನ್ನು ತಿಳಿದೂ ಈ 
ಮಾತು ಹೇಳುತ್ತೀರಾ ದಂಡನಾಯಕರೇ?' 


'ತಿಳಿಯದೆ ಮಾತು ಗಳುಹುವುದು ಈ ಜಾಯಮಾನಕ್ಕೇ ಬಂದದ್ದಲ್ಲ. 
ಶತ್ರುಬಲವೇನೆಂಬುದು ನಮಗೂ ಗೊತ್ತು. ಆದರೆ, ಸೇನಾ ಬಲವೊಂದೇ ಯಾವ 
ಸಾಮ್ರಾಜ್ಯವನ್ನು ರಕ್ಷಿಸಲಾರದು ಪ್ರಭು...” 


'ಮತ್ತಿ* 


'ಅದಕ್ಕಿಂತ ಹೆಚ್ಚಾಗಿ ಪುಣ್ಯಬಲಬೇಕು. ವಿಶ್ವಾಸದೋಹಿಗಳಾದ 
ಚಾಲುಕ್ಕರಿಗಾಗಲೀ, ಧರ್ಮದ್ರೋಹಿಗಳಾದ ತಿಗುಳರಿಗಾಗಲಿ ಆ ಬಲವಿಲ್ಲ. ಆ 
ಬುನಾದಿಯಿಲ್ಲದ ಅವರ ಸಾಮ್ರಾಜ್ಯಉಸುಗಿನಲ್ಲಿ ಕಟ್ಟಿದ ಮನೆ; ಕುಸಿದು ಬೀಳುವುದೇ 
ನಿಶ್ಚಯ, ಪುಣ್ಯ ತೀರಿದ ಬಳಿಕ ಆಕಾಶದಲ್ಲಿ ಸುತ್ತುವ ನಕ್ಷತ್ರವೂ ನೆಲಕ್ಕೆ ಬೀಳುವಂತೆ, 
ಸಾಮ್ರಾಜ್ಯಗಳೂ ಉರುಳುತ್ತವೆ. ಆದುದರಿ೦ದ ನಾವು ಆ ಪುಣ್ಯಹೀನರ ಬಲಾಬಲದ 
ಯೋಚನೆ ಮಾಡದೆ, ದಾಳಿ ನಡೆಸಲು ಅನುಮತಿ ಕೊಡಿ. ಅರ್ಹತ್ಚರಮೇಶ್ವರನ 
ಕೃಪೆಯಿಂದ ನಮಗೆ ಜಯ ಲಾಭವಾಗುತ್ತದೆ.' 


--ಎ೦ದು ಹೊಯ್ಸಳರ ಗೆಲುವಿನ ವಿಷಯದಲ್ಲಿ ತಮಗಿದ್ದ ನಂಬಿಕೆಯನ್ನು 
ಗ೦ಗರಾಜರು ಆಡಿ ತೋರಿಸಿದರು. 


'ನಿಮಗೆಲ್ಲಾ ಅಷ್ಟು ನಂಬಿಕೆಯಿದ್ದರೆ, ಉಳಿದ ಪ್ರಧಾನರೂ ನಿಮ್ಮ ಮಾತಿಗೆ 
ಒಪ್ಪಿದರೆ, ದಂಡಯಾತ್ರೆ ನಾಳೆಯೇ ನಡೆಯಲಿ. ದಿನ ನಿಶ್ಚಯವಾದಂತೆಯೇ ದಾಳಿ 
ಯಾವ ದಿಕ್ಕಿನತ್ತ ನಡೆಯಬೇಕೆಂಬುದೂ ನಿಶ್ಚಯವಾಗಬೇಕು.' 


`ಯಾವ ದಿಕ್ಕಿನತ್ತ ಎಂಬ ವಿಷಯದಲ್ಲಂತೂ ಏನೂ ಸಂಶಯವೇ ಇಲ್ಲ 
ತಲಕಾಡಿನ ತಿಗುಳರೇ ನಮ್ಮಮೊದಲ ತುತ್ತು ಅಲ್ಲವೇ ಗ೦ಗರಾಜರೇ?' 


--ದಂಡನಾಯಕ ಪುಣಿಸಿಮಯ್ಯ ಹೇಳಿದರು 


'ನಿಜ ನಿಜ. ಮೊದಲು ಅವರನ್ನು ಮುಗಿಸಿ ದೇಶವನ್ನು ತಿಗುಳ ಪೀಡೆಯಿ೦ದ 
ಮುಕ್ತಗೊಳಿಸಬೇಕು. ಈ ಘಟ ಇನ್ನೂ ಇರುವಾಗಲೇ ಅದೊಂದು ಕೆಲಸ 
ನಡೆದುಹೋದರೆ, ನನ್ನ ಹುಟ್ಟು ಸಾರ್ಥಕವಾಗುತ್ತದೆ.” 


--ಎಂದು ಗ೦ಗರಾಜರು ಖಚಿತವಾಗಿಯೇ ಹೇಳಿ, ಪುಣಿಸಮಯ್ಯನ ಮಾತಿಗೆ 
ತಮ್ಮಸಮೃತಿಯನ್ನು ಸೂಚಿಸಿದರು. 


ಮರಿಯಾನೆದಂಡನಾಯಕ, ಭರತದಂಡನಾಯಕರೂ ಆ ಸಲಹೆಗೇ 
ಬೆಂಬಲ ನೀಡಿದರು. 


ಗಂಗರಾಜರಂತೂ ಚೋಳರ ಹೆಸರು ಕೇಳಿದರೇ ಸಾಕು 
ಆಜ್ಯಾಹುತಿಯನ್ನುಂಡ ಅಗ್ನಿಯಂತಾಗುತ್ತಿದ್ದರು. ಅವರು ಚೋಳರನ್ನು 
'ತಿಗುಳ'ರೆ೦ದಲ್ಲದೆ ಬೇರೆ ಹೆಸರಿನಿ೦ದ ಕರೆಯುತ್ತಲೇ ಇರಲಿಲ್ಲ 


ಉಳಿದ ದಂಡನಾಯಕರೂ ಅಷ್ಟೆ-ಚಜೋಳರ ಹೆಸರು ಕೇಳಿದರೆ 
ಉರಿಯಾಗುತ್ತಿದ್ದರು. 


ಚೋಳರ ವಿಷಯದಲ್ಲಿ ಅವರೆಲ್ಲರಿಗೂ ಅಷ್ಟೇಕೆ ಆಕ್ರೋಶವೆಂಬುದು 
ವಿಷ್ಣುವರ್ಧನನಿಗೂ ತಿಳಿದಿತ್ತು. 


ಗ೦ಗರಾಜರು, ಹಿಂದೆ ಗಂಗವಾಡಿ ತೊ೦ಭತ್ತಾರು ಸಾವಿರದ ಸೀಮೆಯನ್ನು 
ಏಕಚಕ್ರಾಧಿಪತಿಗಳಾಗಿ ಯಾರೊಬ್ಬರ ಅಂಕೆಗೂ ಒಳಪಡದೆ ಮತ್ತಗಜಗಳಂತೆ ಬಾಳಿ, 
ಆಳಿದ ಗ೦ಗದೊರೆಗಳ ವ೦ಶಜರು. ತಮ್ಮ ಹಿರಿಯರ ರಾಜಧಾನಿಯಲ್ಲಿ ಪರಕೀಯರ 
ಬಾವುಟ ಹಾರುವುದನ್ನು ನೋಡಿ, ಗ೦ಗರಾಜರ ಅಭಿಮಾನೀ ಜೀವ ತಳಮಳಿಸುತ್ತಿತ್ತು. 


ಆದರೆ ಅದಕ್ಕಿ೦ತ ಹೆಚ್ಚಿನ ವ್ಯಥೆ ಮತ್ತೊಂದಿತ್ತು ಅವರಿಗೆ. 


ಗ೦ಗದೊರೆಗಳು, ತಮ್ಮ ಕಾಲದಲ್ಲಿ ಜೈನ ಧರ್ಮಾವಲಂಬಿಗಳಾಗಿದ್ದುದೇ 
ಅಲ್ಲದೆ, ಆ ಮಠಕ್ಕೆ ಪ್ರೋತ್ಸಾಹಕರಾಗಿದ್ದರು. ಅವರ ಕಾಲದಲ್ಲಿ ಗ೦ಗವಾಡಿ 
ಜೈನಧರ್ಮದ  ತವರುಮನೆಯಾಗಿತ್ತು.  ಸಮಂತಭದ್ರಬಾಹು ಮುನಿಗಳ 
ಪಾದಧೂಳಿಯಿ೦ದ ಪವಿತ್ರವಾದ ಶ್ರವಣಬೆಳುಗೊಳದಲ್ಲಿ ಲೋಕಾಶ್ಚರ್ಯಕರವಾದ 
ಭವ್ಯೋತ್ತುಂಗ ಬಾಹುಬಲಿ ಮೂರ್ತಿ ನಿರ್ಮಿತವಾದುದು ಗಂಗದೊರೆ ರಾಚಮಲ್ಲನ 
ದಂಡನಾಯಕನಾದ ಚಾಮು೦ಡರಾಯನಿ೦ಂದ. ಆ ಬಾಹುಬಲಿ ಮೂರ್ತಿಯ 
ಪ್ರತಿಷ್ಠೆಯಾದ ಬಳಿಕ ಶ್ರವಣಬೆಳುಗೊಳ 'ಅಭಿನವ ಪೋದನಪುರ'ವೆಂದು 
ಖ್ಯಾತವಾಗಿ, ಜಿನಮುನಿಗಳ ನೆಲೆವೀಡಾಗಿ, ಜೈನ ಧರ್ಮೀಯರ ಪ್ರಧಾನ 
ಧರ್ಮಕ್ಷೇತ್ರವಾಗಿತ್ತು. 


ಶ್ರವಣಬೆಳುಗೊಳ, ಹನಸೋಗೆ, ಕಳಸವಾಡಿ ಎಂದು ಒಂದೆರಡು 
ಊರುಗಳನ್ನು ಹೆಸರಿಸುವುದೇನು, ಗ೦ಗ ಅರಸರ ಕಾಲದಲ್ಲಿ ಗ್ರಾಮ ಗ್ರಾಮವೂ 
ಬಸದಿಗಳಿ೦ದ ಅಲಂಕ್ಕತವಾಗಿ, ಗಂಗವಾಡಿ, ಜಿನವಾಡಿಯಾಗಿತ್ತು. 


ಗ೦ಗ ಅರಸರ ಭಾಗ್ಯಬದಲಾಗಿ, ಚೋಳರಾಜ ರಾಜನ ತೊತ್ತಳದುಳಿತಕ್ಕೆ ಸಿಕ್ಕು 
ಗ೦ಗಸಿ೦ಹಾಸನ ಉರುಳಿದ ಬಳಿಕ, ಅವರೊಂದಿಗೆ ಪಟ್ಟವೇರಿ ರಾರಾಜಿಸಿದ 
ಜಿನಧರ್ಮವೂ ತನ್ನಪ್ರತಿಷ್ಠೆಯನ್ನುಕಳೆದುಕೊ೦ಡಿತು. ಚೋಳ ದೊರೆಗಳು ಒಪ್ಪಿದ ಶೈವ, 
ವೈಷ್ಣವ ಧರ್ಮಗಳು ಪ್ರಬಲಿಸಿ, ದಿನ ದಿನಕ್ಕೆ ಬಸದಿಗಳು ಹಾಳಾಗುತ್ತಾ ಬ೦ದವು. ಜೈನ 
ಬಸದಿಗಳ ದೇವಾದಾಯದ ಭೂಮಿ, ಎಷ್ಟೋ ಚೋಳ ದಳಪತಿಗಳ ಭೋಗಕ್ಕೆ ಸ೦ದಿತು. 


ತಮ್ಮ ವಂಶಕ್ಕಾದ ಹಾನಿಗಿ೦ತ ಹೆಚ್ಚಾಗಿ, ಧರ್ಮಕ್ಕಾದ ಹಾನಿ ಗ೦ಗರಾಜರ 
ಮನಸ್ಸಿಗೆ ಸಹಿಸಲಾಗದ ಕಿಚ್ಚಾಗಿತ್ತು. 


'ಮನುಷ್ಯನ ಆಯಸ್ಸು ಪರಿಮಿತವಾಗಿರುವಂತೆಯೇ, ಸಾಮ್ರಾಜ್ಯಗಳ 
ಆಯಸ್ಸೂ ಪರಿಮಿತವಾದದ್ದು ಗಾಳಿ ಬೀಸಿದಾಗ ಜಲದಲ್ಲಿ ಮೂಡಿ ಮುಳುಗುವ 


ಬುದ್ದುದಗಳಂತೆ, ಇವೂ ಹುಟ್ಟಿ ಒಂದು ಗಳಿಗೆ ಇಂದ್ರಚಾಪದ ಕಾಂತಿಯನ್ನು ಮೆರೆದು 
ಮರೆಯಾಗುತ್ತವೆ. ಆದ್ದರಿ೦ದ ಸಾಮ್ರಾಜ್ಯಹಾನಿ, ನಿರೀಕ್ಷಿತವಾದದ್ದು ಅದರ ಅಳಿವಿಗಾಗಿ 
ನಾನು ಪರಿತಪಿಸುವುದಿಲ್ಲ ಆದರೆ ಸರ್ವರಿ೦ಂದಲೂ ಪರಿಪಾಲಿತವಾಗಿ, 
ಆಚಂದ್ರಾರ್ಕಸ್ಥಾಯಿಯಾಗಿ ಮೆರೆಯಬೇಕಾದ ದೇವಾಲಯ, ಜಿನಾಲಯಗಳಿಗಾದ 
ಹಾನಿಯನ್ನುನಾನು ಸಹಿಸಲಾರೆ.' 


—ಎಂದು ನುಡಿದು, ನೂರಾರು ಸಮರಗಳಲ್ಲಿ ಹರಿದ ರಕ್ತದ ಪ್ರವಾಹವನ್ನು 
ಕಣ್ಣಾರೆಕ೦ಡೂ ಕಂಗೆಡದ ಗಂಗರಾಜರು, ಮುರಿದ ಬಸದಿಯೊಂದರ ಭಗ್ನ ಶಿಲ್ಪಗಳನ್ನು 
ನೋಡಿ ಕಂಬನಿ ಮಿಡಿದಿದ್ದರು. 


`ಯಾರಿಗೂ ಯಾವ ರೀತಿಯಲ್ಲೂ ತೊಂದರೆ ಕೊಡದೆ, ಸಕಲರಲ್ಲಿಯೂ, 
ಧರ್ಮಭಾವನೆಯನ್ನು ಆನಂದವನ್ನು ಪ್ರೇರಿಸುವ ಈ ವಿಗ್ರಹಗಳನ್ನು ಒಡೆದು ತಮ್ಮ 
ಮತಪ್ರೇಮವನ್ನು ಮೆರೆಯಿಸಿದ ಮದಾಂಧರನ್ನು ಹುಟ್ಟಡಗಿಸುವವರೆಗೂ ನನ್ನ ಖಡ್ಗಕ್ಕೆ 
ವಿಶ್ರಾಂತಿಯಿಲ್ಲ' 


--ಎ೦ದು ತಮ್ಮಗುರುಗಳಾದ ಶುಭಚ೦ದ್ರದೇವರ ಪಾದಸಾಕ್ಷಿಯಾಗಿ ಶಪಥ 
ಮಾಡಿದ್ದರು. 


ಗ೦ಗವಾಡಿಯನ್ನು ಗೆಲ್ಲಬೇಕು. ಗಂಗವಾಡಿಯಲ್ಲಿ ಚೋಳರ ಧಾಳಿಯಿಂದ 
ಜೀರ್ಣವಾದ ಜಿನಮ೦ದಿರಗಳನ್ನೆಲ್ಲಾಪೊಸಯಿಸಿ, ಮತ್ತೆ ಗಂಗವಾಡಿಯ ಕೀರ್ತಿಯನ್ನು 
ಮೆರೆಸಬೇಕೆಂಬಿ ಬಯಕೆ ದಿನದಿನವೂ ಅವರಲ್ಲಿ ಮೂಡಿ, ಬೆಳೆದು ಅದಮ್ಯ 
ಆಕಾಂಕ್ಷೆಯಾಗಿತ್ತು. 


ಈ ಆಕಾಂಕ್ಷೆಯೇ ಚೋಳರ ಮೇಲಿನ ದಾಳಿಗೆ ಗ೦ಗರಾಜರನ್ನು 
ಅಹರ್ನಿಶಿಯೂ ಪ್ರಚೋದದಿಸುತ್ತಿದ್ದಶಕ್ತಿ. 


ಅವರ ಅಭಿಲಾಷೆಯೇ, ಸ್ವಯಂ ಜೈನಧರ್ಮಿಯರಾದ ಪುಣಿಸಿಮಯ್ಯ 
ಮರಿಯಾನೆ, ಭರತ ಮೊದಲಾದ ದ೦ಡನಾಯಕರಿಗೂ ಇತ್ತು. 


ವಿಷ್ಣುವರ್ಧನನಿಗೂ, ತನ್ನ ದಂಡನಾಯಕರ ಈ ಅಭಿಲಾಷೆ 
ಅಪ್ರಿಯವಾಗಿರಲಿಲ್ಲ. ಆತನ ಹೃದಯದಲ್ಲೂ ಚೋಳರ ಮೇಲೆ ದಾಳಿ ಮಾಡಬೇಕೆಂಬ 
ಬಯಕೆ ಕುದಿಯುತ್ತಿತ್ತು. 


ಹೀಗೆ ದೊರೆ, ದಂಡನಾಯಕರು-ಎಲ್ಲರ ಬಯಕೆಗಳೂ ಮೇಳವಿಸಿ, ಹೊಯ್ದಳ 
ಸೇನೆ ತಲಕಾಡಿನ ಮೇಲೆ ದಾಳಿ ಮಾಡುವುದೆಂದು ನಿಶ್ಚಯವಾಯಿತು. 


೩ 
ಮಸೆದು ಮೊನೆಯಾದ ಹೊಯ್ದಳ ಖಡ್ಗ ಕಾಳಿಗೆ ಚೋಳ ಬಲವೇ 
ಪ್ರಥಮಾಹುತಿಯೆ೦ದು ತೀರ್ಮಾನವಾದ ಆಪ್ತ ಸಭೆಯಲ್ಲಿಯೇ, ಆ ದಂಡಯಾತ್ರೆಯ 
ಪ್ರಧಾನ ದಂಡನಾಯಕ ಪಟ್ಟಿ ಯಾರಿಗೆ ಕಟ್ಟುವುದೆ೦ಬ ಪ್ರಶ್ನೆಯೂ ಚರ್ಚಿತವಾಯಿತು. 
ವಿಷ್ಣುವರ್ಧನನ ದ೦ಡನಾಯಕರಲ್ಲಿ ಒಬ್ಬೊಬ್ಬರಿಗೂ ತಮ್ಮ ಶಕ್ತಿ ಸಮರ ಚಾತುರ್ಯ 
ಪ್ರದರ್ಶನಕ್ಕೆ ಆತನ ಕಾಲದಲ್ಲಿ ದೊರಕಿದ ಈ ಪ್ರಥಮಾವಕಾಶ ತಮಗೇ 
ದೊರಕಬೇಕೆ೦ಬ ಬಯಕೆಯಿತ್ತು. 


ಆದರೆ ಸಂಧಿವಿಗ್ರಹ ಸಚಿವನಾದ ಪುಣಿಸಮಯ್ಯ ಆ ಬಗ್ಗೆ ಹೆಚ್ಚು ಚರ್ಚೆ 
ನಡೆಯಲು ಅವಕಾಶ ಕೊಡದೆ ಹೇಳಿದ-- 


'ಈ ಬಾರಿಯ ಸಮರದ ರಣವೀಳಯ ತಮಗೆ ದೊರೆಯಬೇಕೆಂಬ ಬಯಕೆ 
ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಇದೆ. ಆ ಮನ್ನಣೆಗೆ ಅನರ್ಹರಾದವರು, ಈ ಓಲಗದಲ್ಲಿ 
ಯಾರೂ ಇಲ್ಲ ಪ್ರಭು ಸೇವೆಯಲ್ಲಿ ಹೊಯ್ಸಳ ಸಾಮ್ರಾಜ್ಯಲಕ್ಷ್ಮಿಯ ಆರಾಧನೆಯಲ್ಲಿ 


ಅರ್ಪಿತವಾಗುವ ಪ್ರಥಮ ರಕ್ತ ಬಿಂದು ನನ್ನದಾಗಲಿ ಎ೦ಬ ಉತ್ಸಾಹದಲ್ಲಿ ನಾವೆಲ್ಲರೂ 
ಸಮಾನಸ್ಕಂಧರಾಗಿದ್ದೇವೆ. ಆದರೆ, ಈ ಗೌರವ ವಯಸ್ಸಿನಲ್ಲಿ ಸೇವೆಯಲ್ಲಿ ನಿಷ್ಠೆಯಲ್ಲಿ 
ಚೋಳರ ಮೂಲೊತ್ಸಾಟಿನದ ಬಯಕೆಯಲ್ಲಿನಮ್ಮೆಲ್ಲರಿಗಿ೦ತ ಹಿರಿಯರಾಗಿರುವ ಮಹಾ 
ಪ್ರಚಂಡ ದಂಡನಾಯಕ ಗಂಗರಾಜರಿಗೇ ಸಲ್ಲಬೇಕು ಎಂಬುದು ನನ್ನ ಅಭಿಲಾಷೆ. 
ಪ್ರಭುಗಳಲ್ಲಿ ನನ್ನ ನಮ್ರ ವಿನ೦ತಿಯೂ ಅದೇ ಆಗಿದೆ. ಹಿರಿಯರಾದ ಗ೦ಗರಾಜರಿಗೂ 
ನನ್ನ ಆಭಿಪ್ರಾಯ ಮಾನ್ಯವಾಗುವುದೆಂದೇ ನಂಬಿದೇನೆ.' 


ಪುಣಿಸಮಯ್ಯನ ಅಭಿಪ್ರಾಯವನ್ನು ಸಾಧುವಲ್ಲ ಎನ್ನುವವರು ಆ ಸಭೆಯಲ್ಲಿ 
ಯಾರೂ ಇರಲಿಲ್ಲ ಆದರೆ ಗಂಗರಾಜರೇ ಪುಣಿಸಮಯ್ಯನ ಅಭಿಪ್ರಾಯಕ್ಕೆ ಇದಿರು 
ಮಾತನಾಡಿದರು. ಎಲ್ಲರೂ ಮೌನವಾಗಿ ತಮ್ಮ ಸಮ್ಮತಿಯನ್ನು ಸೂಚಿಸಿದ ಬಳಿಕ, 
ಪ್ರಭುಗಳು ಪುಣಿಸಮಯ್ಯನ ಸೂಚನೆಯನ್ನು ಅಂಗೀಕರಿಸುವರೆಂದೇ ನಂಬಿದ 
ಸಭಾಸದರಿಗೆ ಗಂಗರಾಜರು-- 


'ಪ್ರಭುಗಳು ಸಂಧಿ ವಿಗ್ರಹ ಸಚಿವರ ಸೂಚನೆಯ ಬಗ್ಗೆ ನಮ್ಮ ಅಭಿಪ್ರಾಯ 
ವ್ಯಕ್ತಪಡಿಸಲು ಅವಕಾಶ ಕೊಡಬೇಕು.” 


--ಎ೦ದು ಬೇಡಿ ಎದ್ದು ನಿ೦ತದ್ದನ್ನು ಕಂಡು 'ಅವರು ಹೇಳಬೇಕಾದುದನ್ನು 
ಪುಣಿಸಮಯ್ಯನವರೇ ವ್ಯಕ್ತಪಡಿಸಿದ ಬಳಿಕ ಇವರು ಹೇಳುವುದು ಬೇರೇನು ಉಳಿದಿದೆ' 
ಎ೦ದು ಚಕಿತರಾದರು. ಎ೦ತಲೇ ಅವರೇನು ಹೇಳುವರೋ ಎ೦ದು ಅವರ ಮಾತನ್ನು 
ಕುತೂಹಲದಿಂದ ಆಲಿಸಿದರು. 


ದೊರೆಗೆ, ಸಚಿವ ಮಂಡಲಿಗೆ, ಸಭಾಸದರಿಗೆ ವಿನಯದಿಂದ ನಮಸ್ಕರಿಸಿ, 
ಗ೦ಗರಾಜರು ನುಡಿದರು: 


'ಸಂಧಿವಿಗ್ರಹ ಸಚಿವರಾದ ಪುಣಿಸಮಯ್ಯನವರು ತಮಗೆ ತೋಚಿದ 
ಮಾತನ್ನು ಸ್ಪಷ್ಟವಾಗಿ ಹೇಳಿದಾರೆ. ನನ್ನ ವಿಷಯದಲ್ಲಿ ಅವರು ವ್ಯಕ್ತಪಡಿಸಿದ ವಿಶ್ವಾಸ, 


ನಂಬಿಕೆಗಳಿಗೆ ನಾನು ಕೃತಜ್ಞನಾಗಿದ್ದೇನೆ. ಮಹಾ ಪ್ರಧಾನ ಪದವೀ ರಕ್ಷಿತನಾದ ನನ್ನ 
ಹೆಸರನ್ನು ಸ್ವಯಂ ಸಂದಿವಿಗ್ರಹ ಸಚಿವರೇ ಸೂಚಿಸಿದಾಗ ಅದಕ್ಕೆ ಇದಿರು ಹೇಳುವ 
ಇಚ್ಛೆ ತಮ್ಮಲ್ಲಿ ಯಾರಿಗೂ ಇರುವುದಿಲ್ಲ. ನಿಮ್ಮ ಆಯ್ಕೆಯನ್ನು ಪ್ರಭುಗಳೂ ತಳ್ಳಿ 
ಹಾಕಲಾರರು. ಎಷ್ಟೋ ವೇಳೆ, ಇಂಥ ಸಂದರ್ಭಗಳಲ್ಲಿ ಉಳಿದೆಲ್ಲವಿಚಾರಕ್ಕಿಂತ ಮುಖ 
ದಾಕ್ಷಿಣ್ಯವೇ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ಆದುದರಿಂದ ಈ ಬಗೆಯ 
ಸನ್ನಿವೇಶದಲ್ಲಿ ಮುಖದಾಕ್ಷಿಣ್ಯದ ಹೊನ್ನ ಸಂಕಲೆಯಿಂದ ಬಂಧಿತರಾಗದ 
ಯಾರಾದರೊಬ್ಬ ಹಿರಿಯರು, ಇಂಥ ಆಯ್ಕೆಯ ಸಾಧಕ-ಬಾಧಕಗಳನ್ನು 
ನಿಷ್ಪಕ್ಷಪಾತವಾಗಿ ವಿಮರ್ಶಿಸುವುದು. ಅತ್ಯಗತ್ಯ ಇಲ್ಲವಾದಲ್ಲಿ ಯಾರ 
ಮನದಲ್ಲಿಯಾದರೂ ಕಸಿದು ಉಳಿಯಬಹುದು.' 


`ಈ ಸಭೆ ನನ್ನನ್ನು ಹಿರಿಯ ಎಂದು ಹೇಳಿ, ನನ್ನ ವಯಸ್ಸಿಗೆ ಮರ್ಯಾದೆ 
ಕೊಟ್ಟಿದೆ. ಅ ಗೌರವವನ್ನು ಉಳಿಸಿಕೊಳ್ಳಬೇಕಾದುದೂ ನನ್ನ ಕರ್ತವ್ಯ.' 


`ಈ ಇಬ್ಬಗೆಯ ಕರ್ತವ್ಯಗಳಿ೦ದ ಪ್ರೇರಿತನಾಗಿ ನಾನಾಡುವ ಮಾತನ್ನುಅನ್ಯಥಾ 
ಭಾವಿಸದೆ, ಪ್ರಭುಗಳು, ಸಭೆ ಲಾಲಿಸಬೇಕು' 


--ಎಂದು ತಾವು ಆಡಲಿರುವ ಮಾತಿಗೆ ಕಾರಣವನ್ನು ವಿವರಿಸಿ ಹೇಳಿದರು 
ಗ೦ಗರಾಜರು. 


'ಪ್ರಧಾನ ಸಚಿವರಿಗೆ, ಮನಸ್ಸಿನ ಮಾತನ್ನು ನಿಸ್ತ೦ಲಕೋಚವಾಗಿ ಹೇಳುವ 
ಅಧಿಕಾರವಿದೆ. ಹಿರಿಯರ ಮಾತು ಸಭೆಗೆ ಅಪ್ಪಣೆಯಿದ್ದಂತೆ. ಹೇಳಿ' 


--ಎ೦ದ ವಿಷ್ಣುವರ್ಧನ. 


'ಪ್ರಭುಗಳ ಅಭಿಮಾನಕ್ಕೆ ನಾನು ಕೃತಜ್ಞ. ನನ್ನ ಬಾಳು ಆ ಅಭಿಮಾನಕ್ಕೆ 
ಮೀಸಲು, ಸ೦ಧಿ ವಿಗ್ರಹ ಸಚಿವರಾದ ಪುಣಿಸಮಯ್ಯನವರು, ಈ ಬಾರಿಯ ಸಮರದ 


ವೀಳಯ ಪಡೆಯುವ ಅರ್ಹತೆಯಿಲ್ಲದವರು ಈ ಓಲಗದಲ್ಲಿ ಒಬ್ಬರೂ ಇಲ್ಲ ಎ೦ದರು. 
ಆ ಮಾತು ನಿಜ. ಉಕ್ಕಿನ ತೋಳ ಕಡುಗಲಿಗಳೇ ಪರಿವಾರದಲ್ಲಿರುವುದು, ಈ 
ಸಾಮ್ರಾಜ್ಯದ ಭಾಗ್ಯ. ಆಂಥ ವೀರರ ಪರಾಕ್ರಮ ಹುಣ್ಣಿಮೆಯ ಕಡಲಿನಂತೆ 
ಉಕ್ಕಬೇಕಾದರೆ, ಅದಕ್ಕೆ ಪ್ರಭು ಕೃಪೆಯ ಚಂದ್ರೋದಯವಾಗಬೇಕು; ಪುರಸ್ಕಾರದ ನೆರೆ 
ಬಂದು ಸೇರಬೇಕು. ಇ೦ದು ಒದಗಿರುವಂಥ ಸಮರ ಸಂದರ್ಭ, ಅಂಥ ಅನುಗ್ರಹ 
ಪುರಸ್ಕಾರಕ್ಕೆ ಯೋಗ್ಯವಾದ ಸಂದರ್ಭ. ತಲಕಾಡಿನ ಯುದ್ಧ ಎಂದಿನಂತಹುದಲ್ಲ 
ಪ್ರಭುಗಳು ತಮ್ಮ ಅಗ್ರಜರಿಗಿತ್ತ ವಾಗ್ದಾನವನ್ನು ಸಾರ್ಥಕಪಡಿಸುವ ಸಂಗ್ರಾಮ. ಎಂತಲೇ 
ಇಂಥ ಯುದ್ಧದಲ್ಲಿ ಗೆದ್ದು ತಮ್ಮ 'ಚೋಳವಾಳಿ'ಯನ್ನು ಮೆರೆಸಬೇಕೆಂಬ ಉತ್ಸಾಹ 
ಯಾರಿಗೆ ಇರುವುದಿಲ್ಲ ವಯಸ್ಸನಾದ ನನಗೇ ಎಷ್ಟು ಹೊತ್ತಿಗೆ 
ಯುದ್ದಾರಂಭವಾದೀತೋ ಎ೦ದು ತೋಳು ತುರಿಸುತ್ತಿರುವಾಗ, ಇನ್ನು ವಯಸ್ಸಿನಲ್ಲಿ 
ಕಿರಿಯರೂ, ಸಹಜ ಉತ್ಪಾಹ ಶಾಲಿಗಳಾದ ಉಳಿದವರಿಗೆ ಎಷ್ಟು ಉತ್ಸಾಹವಿರಬೇಡ. 
ಅವರ ಪರಾಕ್ರಮ, ಉತ್ಸಾಹ, ತೃಪ್ತಿಗಳೇ ಈ ರಾಜ್ಯವನ್ನು ರಕ್ಷಿಸುವ ವಜ್ರಕೋಟೆ.' 


> ಜ್ರ 
'ಎಂತಲೇ ಇಂಥ ಸಮಯದಲ್ಲಿ ಇವರು ವಯಸ್ಸಿನಲ್ಲಿ ಹಿರಿಯರು ಎಂಬ 
ಕಾರಣಕ್ಕಾಗಿ ಹಿರಿಯರಿಗೆ ಅಗ್ರಮಾನ್ಯತೆ ಕೊಟ್ಟು ಕಿರಿಯರ ಉತ್ಸಾಹಕ್ಕೆ ಭಂಗ 

ತರುವುದು ಉಚಿತವಾಗಲಾರದು.' 


'ಚೋಳರನ್ನು ಮುರಿದು, ಅವರ ಸಾಮ್ರಾಜ್ಯದ ಸಮಾಧಿಯ ಮೇಲೆ 
ಹೊಯ್ದಳರ ಕೀರ್ತಿ ಧ್ವಜವನ್ನು ಮೆರೆಸಬೇಕೆ೦ಬ ಉತ್ಕಟೇಚ್ಚೆ ನನಗಿರುವುದು ಸುಳ್ಳಲ್ಲ. 
ಆ ಕನಸನ್ನು ನನಸಾಗಿ ಕಾಣಲೆಂದೇ ಈ ವೃದ್ಧ ದೇಹ ಪಂಜರದಲ್ಲಿ ಜೀವ ಉಳಿದಿದೆ 
ಎ೦ಬುದನ್ನು ನನ್ನನ್ನು ಅರಿತವರೆಲ್ಲರೂ ಬಲ್ಲರು. ಸಂಧಿ ವಿಗ್ರಹ ಸಚಿವರು ಎಲ್ಲರಿಗಿಂತ 
ಮುಂದಾಗಿ ನನ್ನ ಹೆಸರನ್ನು ಸೂಚಿಸಲು ಅದೂ ಒಂದು ಕಾರಣವಿರಬೇಕು.' 


'ಆದರೆ ನನ್ನ ಆಸೆ ನಾನು ಸೇನಾಧಿಪತಿಯಾಗಿಯೇ ತೀರಬೇಕೆಂದಿಲ್ಲ 
ಸಾಮಾನ್ಯ ಸೈನಿಕನಾಗಿದ್ಧೂ ದಳಪತಿಯಾಗಿದ್ದೂ ತೀರಬಹುದು. ಆದುದರಿಂದ 


ಪ್ರಭುಗಳು ಈ ಸ೦ದರ್ಭದಲ್ಲಿ ಕಿರಿಯ ದಂಡನಾಯಕರನ್ನು ಮರೆಯಬಾರದು. ಹಣ್ಣು 
ಎಲೆಗಳು ಉದುರಿದ ಬಳಿಕ, ಮತ್ತೆ ಮರಕ್ಕೆ ಕಾ೦ತಿಯನ್ನು ನೀಡುವುವು ಈ ಚಿಗುರು 
ಎಲೆಗಳೇ. ಆದುದರಿಂದ ಪ್ರಭುಗಳು ಕಿರಿಯ ದಂಡನಾಯಕರಲ್ಲಿ ಯಾರನ್ನಾದರೂ ಈ 
ರಣಾಧಿಪತ್ಯಕ್ಕೆ ಆರಿಸಲಿ. ಅವರ ಸೈನಿಕನಾಗಿದ್ದೂ ಆ ಚೋಳ ಮಂಡಲಾಧೀಶ್ವರ 
ಆದಿಯಮನ ತಲೆಯನ್ನು ಬೇಟೆಯಾಡಿ, ನಾನು ನನ್ನ ತೋಳ ತೀಟೆಯನ್ನು ಹೃದಯದ 
ಬಯಕೆಯನ್ನು ತೀರಿಸಿಕೊಳ್ಳುತ್ತೆನೆ.' 


--ಎ೦ದರು ಪ್ರಚಂಡ ದಂಡನಾಯಕ ಗ೦ಗರಾಜರು. 


ಗ೦ಗರಾಜರ ಸಲಹೆಗೆ, 'ಬೇರೆಯವಣು ಏನಾದರೂ ಹೇಳುವುದಿದೆಯೇ' 
ಎ೦ಬ ಭಾವದಿ೦ದ, ವಿಷ್ಣುವರ್ಧನ ಸಭೆಯಲ್ಲಿ ಕುಳಿತ ಉಳಿದ ದಂಡನಾಯಕರ 
ಮುಖವನ್ನು ನೋಡಿದ. 


ರಾಜ್ಯದ ಹಿರಿಯರೆಲ್ಲರೂ ಕಲೆತ ಈ ಸಭೆಯಲ್ಲಿ ಕಿರಿಯರಿಗೆ ಮಾತನಾಡುವ 
ಅವಕಾಶ ಉ೦ಟೋ ಇಲ್ಲವೋ ಎ೦ಬ ಸ೦ದೇಹದಿ೦ದ ಕಿರಿಯ ದಂಡನಾಯಕರಾರೂ 
ಮಾತನಾಡದೆ, 'ಏನು ತೀರ್ಮಾನವಿದ್ದರೂ ಹಿರಿಯರು ಮಾಡಲಿ' ಎಂದು ತುಟಿ ಬಿಗಿದು 
ಕುಳಿತಿದ್ದರು. 


`ಈಗ ಕಿರಿಯ ದಂಡನಾಯಕರ ಸರದಿ. ಅವರು ತಮ್ಮ ಅಭಿಪ್ರಾಯ, 
ಆಯ್ದೆಯನ್ನುತಿಳಿಸಬಹುದು.' 


—ಎಂದು ವಿಷ್ಣುವರ್ಧನ ಬಾಯಿ ಬಿಟ್ಟು ಹೇಳಿದ ಮೇಲೆ, 
ವಿಷ್ಣುವರ್ಧನರಾಯನ ಪಾಲಿತಪುತ್ರನಾದ ಕುಮಾರ ವಿಷ್ಣು ದಂಡನಾಯಕ ಎದ್ದು 
ನಿಂತು, ಪ್ರಭು ಪೀಠಕ್ಕೆ ಸಭೆಗೆ ವಂದಿಸಿ ಹೇಳಿದ: 


'ನಾವು ಕಿರಿಯರು, ಎಲ್ಲರಿಗೂ ಮಕ್ಕಳಿದ್ದಂತೆ. ಎಂತಲೇ ನಮ್ಮ 
ತೊದಲ್ದುಡಿಯಲ್ಲೇನಾದರೂ ತಪ್ಪಿದ್ದರೆ, ಉದಾರತೆಯಿಂದ, ವಿಶ್ವಾಸದಿಂದ 
ಮನ್ನಿಸಬೇಕು. ಮಹಾಪ್ರಧಾನ ಪ್ರಚಂಡ ದಂಡನಾಯಕ ಗಂಗರಾಜರು ಅಪ್ಪಣೆ 
ಕೊಡಿಸಿದ ಅಮೃತ ವಾಕ್ಯಗಳನ್ನು ತಾವೆಲ್ಲರೂ ಲಾಲಿಸಿದೀರ. ಅವರ ಮಾತು ಕೇಳಿದ ಕಿವಿ 
ಪುನೀತವಾಯಿತು.' 


'ತಂದೆ ತಾಯಿ ಇಲ್ಲದೆ ತಬ್ಬಲಿಯಾಗಿ, ಪ್ರಭುಗಳ ತೊಡೆಯ ತೊಟ್ಟಿಲಲ್ಲಿಬೆಳೆದ 
ದಿನದಿಂದಲೂ ನಾನು ಗ೦ಗರಾಜರನ್ನು ಬಲ್ಲೆ. ಅವರ ಪರಾಕ್ರಮದ ಸಾವಿರ ಕಥೆಯನ್ನು 
ಕೇಳಿ ಬಲ್ಲೆ ನಮ್ಮನ್ನು ತಾಯಿಯಂತೆ ಸಾಕಿ ಸಲಹಿದ ಪಿರಿಯರಸಿ, ಪಟ್ಟಮಹಾದೇವಿ 
ಶಾನ್ತಲಾದೇವಿಯರು, ನನಗೆ ಬುದ್ದಿಯ ಹಾಲೆರೆದು ಬೆಳೆಸುವಾಗ ಗ೦ಗರಾಜರ ಬಗ್ಗೆ 
ಕವಿಯೊಬ್ಬನು ಕಟ್ಟಿದ ಪದ್ಯವೊಂದನ್ನು ಹೇಳಿ ಕಲಿಸಿದ್ದರು. ಸಭೆಯಲ್ಲಿರುವವರೆಲ್ಲರೂ 
ಆ ಪದ್ಯವನ್ನುಕೇಳಿರಬೇಕು.' 


'ನುಡಿ ತೊಡಳಾದಡೊ೦ದು ಪೂಣರ್ದಂಜಿದೊಡಂತೆರಡನ್ಯನಾರಿಯೊ 
ಳ್ನುಡಿಗೆಡೆಯಾಗೆ ಮೂರು ಮರೆವೊಕ್ಕರನೊಪ್ಪಿಸೆ ನಾಲ್ಕು ಬೇಡಿದಂ | 
ನಡೆಯದೊಡೈದು ಕೂಡಿದೆಡೆಗೊಗದೊಡಾರಧಿಪಂಗೆ ತಪ್ಪಿ ಬ 
ರ್ದಡಿವೇಳಿವೇಳು ನರಕ೦ಗಳೆ೦ದಪನಲ್ರೆ ಗಂಗಣ೦ || 


ಎ೦ದು ಹೊಗಳಿಸಿಕೊ೦ಡು, ಸಪ್ತ ನರಕಗಳಿಗೂ ಸಿಲುಕದೆ ಬದುಕಿದವರು 
ಗ೦ಗರಾಜರು. 'ಭೂಮಿಯಲ್ಲಿ ಮನುಷ್ಯನಾಗಿ, ದೊರೆಯಲ್ಲಿ ದಂಡನಾಯಕನಾಗಿ 
ಜನಿಸಿದವನು ಹಾಗೆ ಬದುಕಬೇಕು. ನೀನು ಹಾಗೆ ಬದುಕಿದರೆ ನಮಗೆ ಸ೦ತೋಷ' 
ಎ೦ದಿದ್ದರು ನಮ್ಮತಾಯಿದೇವಿ. 


'ಈದಿನ ಮಹಾಪ್ರಧಾನರ ಮಾತು ಕೇಳಿ ಆ ಮಾತು ನಿಜ ಎ೦ಬುದು 
ಮನವರಿಕಯಾಯಿತು. ಆವರು ಕತ್ತಿಯಾಡಿಸುವುದನ್ನು ನೋಡಿ ಕೋಲು 
ತಿರುಗಿಸುವುದನ್ನು ಕಲಿತ ನನ್ನಂಥ ಕಿರಿಯರ ಬಗ್ಗೆ ಅವರು ವ್ಯಕ್ತಪಡಿಸಿದ ಅಭಿಮಾನ, 
ನಮ್ಮ ಪಾಲಿಗೆ ದೇವ ಹರಕೆ. ಅಂಥ ಅಭಿಮಾನ ತೋರಿ ಅವರು ತಮ್ಮ ಕೀರ್ತಿಯನ್ನು 
ಮತ್ತಷ್ಟು ಹೆಚ್ಚಿಸಿಕೊ೦ಡರು. ಆ ಕೀರ್ತಿ ಅವರಿಗಿರಲಿ. ಅದರೊ೦ದಿಗೆ ಅವರು ನಮ್ಮತ್ತ 
ಚಾಚಿದ ಸೇನಾಧಿಪತ್ಯವೂ ಅವರಿಗಿರಲಿ. ನಾವಿನ್ನೂ ಅವರ ಗರಡಿಯಲ್ಲಿ 
ಕಲಿಯಬೇಕಾದ ವರಸೆಗಳು ಸಾವಿರ ಇವೆ. ಅವೆಲ್ಲವನ್ನು ಅವರಿಂದ ಕಲಿತ ಬಳಿಕ 
ಎಂದಾದರೊಂದು ದಿನ, ನಾವೂ ಅವರ ಕಣ್ಣೆದುರಿಗೇ ಸೇನಾಧಿಪತ್ಯ ವಹಿಸಿ, ಅವರು 
ಕಲಿಸದ ರಣವಿದ್ಯೆ ಪ್ರಭುಗಳು ನಮಗಿಟ್ಟ ಅನ್ನ-ಎರಡೂ ಸಾರ್ಥಕವಾಯಿತು 
ಎನಿಸುತ್ತವೆ. ಹೊಯ್ಸಳ ವೀರಲಕ್ಷ್ಮಿಯ ವಿಜಯ ಪರಂಪರೆಗೆಂದೇ ಆರಂಭವಾದ 
ಪ್ರಭುಗಳ ಆಳ್ವಿಕೆಯಲ್ಲಿ ನಮಗೂ ಸರದಿ ಬರುತ್ತದೆ. ಆ ನಂಬಿಕೆ ನಮಗಿದೆ. ಅಲ್ಲದೆ, 
ಪ್ರಚಂಡ ದಂಡನಾಯಕರು, ತಾವೇ ಮುಖತಃ ಅಪ್ಪಣೆ ಕೊಡಿಸಿದಾರೆ-ಆದಿಯಮನ 
ತಲೆ ನನಗಿರಲಿ ಎಂದು. ಚೋಳರು ಅವರ ಮೀಸಲು ಎಡೆ. ದಂಡನಾಯಕರ ಮಕ್ಕಳು 
ಬೊಪ್ಪಣ್ಣನಿ೦ದ ಚೋಳರನ್ನು ತುಳಿಯಬೇಕೆಂಬ ಆಸೆ ದಂಡನಾಯಕರಿಗೆ ಎಷ್ಟು 
ಪ್ರಬಲವಾಗಿದೆ ಎಂಬುದನ್ನು ಕೇಳಿದೇನೆ. ಹಾಗಿರುವಾಗ ಅವರು ಬಯಸಿದುದನ್ನು 
ಬಯಸುವ ಅಪರಾಧವಾಗಲಿ, ಅವರ ಮೀಸಲು ಎಡೆಗೆ ಕೈಚಾಚುವ ಅವಿನಯವಾಗಲಿ 
ಕಿರಿಯರಾದ ನಮ್ಮಿಂದ ಎಂದೂ ಆಗದು. ನಮ್ಮ ಹುಡುಗರಿಗೆ ಈ ಸೌಜನ್ಯ ಪಾಠ 
ಆಗಿದೆಯೊ ಇಲ್ಲವೋ ಪರೀಕ್ಷಿಸಬೇಕೆಂದೇ ದಂಡನಾಯಕರು 'ಸೇನಾಧಿಪತ್ಯ 
ಕಿರಿಯರಿಗಾಗಲಿ' ಎಂದು ಹೇಳಿದಂತೆ ಕಾಣುತ್ತದೆ. ಅಂಥ ಪರೀಕ್ಷೆಯಲ್ಲಿ ನಾವು 
ಸೋಲುವವರಲ್ಪ ಪ್ರಭುಗಳು ಹಿರಿಯ ಗಂಗರಾಜರಿಗೇ ವೀರಾಭಿಷೇಕ ಮಾಡಿ, 
ಅರ್ಧಚಂದ್ರ ಲಲಾಟಪಟ್ಟದಿ೦ದ ಶೋಭಿಸುವ ಅವರ ಶಿರಸನ್ನೇ ಏರಿ, ಸೇನಾಧಿಪತ್ಯದ 
ಸಿ೦ಹಮುಖ ಪಟ್ಟಿಕೆಯೂ ರಾರಾಜಿಸಲಿ.' 


ಕುಮಾರ ವಿಷ್ಣುದಂಡನಾಯಕ ಆಡಿದ ಮಾತಿನ ನಯ, ವಿನಯಕ್ಕೆ ಸಭೆ ಮೆಚ್ಚಿ 
ತಲೆದೂಗಿತು. ಆತನ ಮಾತನ್ನು ಕೇಳಿ ಅವನನ್ನು ತನ್ನ ಧರ್ಮಪುತ್ರನಾಗಿ 
ಮಾಡಿಕೊಂಡುದು ಸಾರ್ಥಕವಾಯಿತು ಎನಿಸಿತು ವಿಷ್ಣುವರ್ಧನನಿಗೆ. ಆ 
ಸಂತೋಷದಿಂದ ಮೂಡಿದ ಮಂದಹಾಸದ ಕಾಂತಿ ತುಂಬಿದ ಧ್ವನಿಯಲ್ಲಿ 
ಗಂಗರಾಜನತ್ತ ತಿರುಗಿ ಹೇಳಿದ 


'ಪ್ರಧಾನಿಗಳೇ ಚೋಳಮರ್ಧನ ಕಾರ್ಯದ ಮುಂದಾಳುಗಳಾಗಬೇಕು ಎ೦ಬ 
ನಮ್ಮ ಅಭಿಪ್ರಾಯವನ್ನೇ ಸಭೆಯೂ ಸೂಚಿಸಿ, 'ಹೊಯ್ಗಳರ ಓಲಗದಲ್ಲಿ ಜನ 
ಹತ್ತಾದರೂ ಮನಸ್ಸು ಒ೦ದು' ಎ೦ಬ ಆಡಿಕೆಯ ಮಾತನ್ನು ಇ೦ದು ಸಾರ್ಥಕಪಡಿಸಿದೆ. 
ಹಿರಿಯರು ನಮ್ಮ ಆಯ್ಕೆಯನ್ಶು ಒಪ್ಪಿಕೊಂಡು, ಈ ಕೆಲಸವನ್ನು ನಡೆಸಿಕೊಡಬೇಕು.' 


ಎಲ್ಲರೂ ಒಂದಾಗಿ 'ತಾವೇ ದ೦ಡನಾಯಕರಾಗಬೇಕು' ಎಂದು 
ಹೇಳಿದುದನ್ನು ಕೇಳಿ ಗಂಗರಾಜರ ಹೃದಯದಲ್ಲಿ ಕೃತಜ್ಞತೆ, ಪ್ರೇಮಗಳು ತುಂಬಿಬಂದು 
ಕಣ್ಣಿನಲ್ಲಿ ಹನಿಯಾಗಿ ಹೊರಹೊಮ್ಮಿತು. ಉತ್ತರೀಯದ ಕುಡಿಯಿಂದ, ಕಣ್ಣನ್ನು 
ಒರಸಿಕೊ೦ಡು, ಗದ್ಗದಕ೦ಠರಾಗಿ ಹೇಳಿದರು 


'ಸಭೆಯ ಅಪ್ಪಣೆಯನ್ನು. ರಾಜಾಜ್ಞೆಯನ್ನು ಅಲ್ಲ ಎಂದು ಹೇಳಲಾರೆ. 
ತಮ್ಮೆಲ್ಲರ ಅಪ್ಪಣೆ ಹರಕೆಯಾಗಿ ನನ್ನ ನೆತ್ತಿಯ ಮೇಲಿರಲಿ, ಆ ಹರಕೆಯಿಂದ ನನ್ನ 
ವಯೋ ಜೀರ್ಣ ವೃದ್ಧ ಬಾಹುಗಳಿಗೆ, ತಮ್ಮೆಲ್ಲರ ನಂಬಿಕೆಯನ್ನು ಸಾರ್ಥಕಗೊಳಿಸುವ 
ಬಲ ಬರಲಿ. ಇಂದು ತಮ್ಮ ಸ್ನೇಹ, ಸೌಜನ್ಯ ವಿಶ್ವಾಸ, ಪ್ರೇಮಗಳಿಂದ ನನಗೆ 
ಹಿರಿಯರಾದ ಜನ, ಲೋಕಕ್ಕೆ ಹಿರಿಯರಾಗುವಂತೆ ಜಿನ ಭಗವಂತ ಅನುಗ್ರಹಿಸಲಿ. 


--ಎ೦ದಷ್ಟು ಹೇಳಿ, ಗಂಟಲು ಕಟ್ಟಿಬ೦ದು, ಮುಂದೆ ಮಾತನಾಡಲು ಆಗದೆ, 
ನುಡಿ ತೊದಲಾಗಿ ಗ೦ಗರಾಜರು ಕುಳಿತುಕೊಂಡರು. 


ಸಭೆಯ ಆಯ್ಕೆಯನ್ನು ಗ೦ಗರಾಜರು ಒಪ್ಪಿದ ಬಳಿಕ, ರಾಜಾಜ್ಞೆಯಂತೆ 
ಓಲಗದ ಪುರೋಹಿತರು, ಗ೦ಗರಾಜರ ತಲೆಯ ಮೇಲೆ, ಆಶೀರ್ವಾದ ಮಂತ್ರ 
ಪೂರ್ವಕವಾಗಿ, ಪುಣ್ಯ ನದೀಜಲವನ್ನುಸಿ೦ಪಡಿಸಿ, ಅವರ ಹಣೆಗೆ ಸಿಂಹ ಮುಖವನ್ನುಳ್ಳ 
ಮಣಿಮಯ ಹೇಮಲಲಾಬಟಿ ಪಟ್ಟಿಕೆಯನ್ನಿರಿಸಿದರು. 


ದ್ವಿಜರ ಮಂತ್ರಘೋಷದೊಂದಿಗೆ, ಪಂಚ ಮಹಾವಾದ್ಯರವವೂ ಬೆರೆದಿರಲು, 
ವಿಷ್ಣುವರ್ಧನ ಸ್ವಹಸ್ತದಿ೦ದ ಸೇನಾಧಿಪತ್ಯ ಸೂಚಕವಾದ ರತ್ನಖಚಿತ ಖಡ್ಗವನ್ನು 
ರಣವೀಳಯದೊಂದಿಗೆ ಗಂಗರಾಜರಿಗೆ ನೀಡಿದ. ಆ ಸಂದರ್ಭದ ಸಂತೋಷದಿಂದ 
ಸಭೆಯಲ್ಲಿ ಹಬ್ಬಿದ ಕರತಾಡನ, ಹರ್ಷ ಧ್ವನಿಗಳು ಅಡಗಿದ ಬಳಿಕ ನುಡಿದ 


“ವಯೋವ್ಯದ್ಧರೂ, ಜ್ಞಾನವೃದ್ಧರೂ, ಸಮರ ವಿದ್ಯಾಪಾರಂಗತ ಗಾ೦ಗೇಯರೂ 
ಆದ ಮಹಾಪ್ರಚ೦ಡ ದಂಡನಾಯಕರು ಚೋಳರ ಮೇಲೆ ದಾಳಿ ಮಾಡಲೆಂದು 
ಹೊರಟ, ನಮ್ಮ ಸೇನೆಯ ಆಧಿಪತ್ಯವನ್ನು ವಹಿಸಿ, ಈ ಸಮರದಲ್ಲಿ ಗೆಲುವು ನಮ್ಮದೇ 
ಎ೦ಬ ಭರವಸೆಯನ್ನುನಮಗೆ ನೀಡಿದಾರೆ.' 


'ಈ ಗಳಿಗೆಯಿ೦ದಲೂ, ಹೊಯ್ದಳ ಸೇನೆಗೆ ಅವರ ಆಜ್ಞೆಯೇ ಮಹದಾಜ್ಞೆ. 
ಅವರ ಮಾತಿಗೆ ಇದಿರಾಡುವುದಾಗಲಿ, ಅಳುಕುವುದಾಗಲಿ ಸಂಶಯ 
ವ್ಯಕ್ತಪಡಿಸುವುದಾಗಲಿ ರಾಜದ್ರೋಹವಾಗುತ್ತದೆ. ಈ ಮಾತನ್ನು ಯಾರೊಬ್ಬರೂ 
ಮರೆಯದಿರಲಿ. 


'ಮಹಾ ದಂಡನಾಯಕರು ಯಾವ ಬಗೆಯ ದಾಕ್ಷಿಣ್ಯ ಮುಖ ಮರ್ಯಾದೆ, 
ಸಂಕೋಚಗಳಿಗೂ ವಶರಾಗದೆ, ಸರ್ವತಂತ್ರ ಸ್ವತಂತ್ರರಾಗಿ ತಮಗೆ ಸೂಕ್ತವೆಂದು 
ತೋರಿದ ರೀತಿಯಲ್ಲಿ ಯುದ್ದಯಾತ್ರೆಯನ್ನು ನಡೆಸಬಹುದು. ತಮಗೆ ಬೇಕಾದ ಕೆಲಸಕ್ಕೆ 
ಯಾರನ್ನು ಬೇಕಾದರೂ ನೇಮಿಸಿಕೊಳ್ಳುವ, ಒಲ್ಲದವರನ್ನು ತೆಗೆದು ಹಾಕುವ, ಸ೦ಶಯ 
ಬಂದವರನ್ನು ಶೂಲಕ್ಕೇರಿಸುವ ಅಧಿಕಾರವು ಇಂದಿನಿಂದ ಅವರದು. ಸಾಮಾನ್ಯ 


ಸೈನಿಕನಿರಲಿ, ಸೇನೆಯೊಂದಿಗೆ ಬರುವ ನಮಗೂ ಅವರ ಅಧಿಕಾರ, ಆಜ್ಞೆ 
ಅನ್ವಯಿಸುತ್ತದೆ. ಈ ಮಾತು ಎಲ್ಲರಿಗೂ ತಿಳಿದಿರಲಿ.' 


'ಮಹಾಪ್ರಧಾನರು ನಮ್ಮ ವಿಜಯ ಸೇನಾಧಿಪತ್ಯವನ್ನು ಒಪ್ಪಿಕೊ೦ಡು ನಮಗೆ 
ಗೆಲುವಿನ ಭರವಸೆ ನೀಡಿದ ಉಪಕಾರಕ್ಕಾಗಿ, ಇ೦ದು ನಾವು ಅವರಿಗೆ ಬಿಂಡಿಗನವಿಲೆ 
ಗ್ರಾಮವನ್ನು ಸರ್ವಮಾನ್ಯ ಗ್ರಾಮವಾಗಿ, ಈ ದತ್ತಿ ಆಚ೦ದ್ರಾರ್ಕಸ್ನಾಯಿಯಾಗಿ ನಡೆದು 
ಬರುವಂತೆ ನೇಮಿಸಿ, ಅವರಿಗೆ ನೀಡಿದೇನೆ. ಸೇನಾಧಿಪತ್ಯವನ್ನು ಸ್ವೀಕರಿಸಿದ೦ತೆಯೇ, 
ದಂಡನಾಯಕರು, ಈ ಅಲ್ಬಉಡುಗೊರೆಯನ್ನೂಸ್ಟೀಕರಿಸಬೇಕು.' 


ವಿಷ್ಣುವರ್ಧನನ ಮಾತನ್ನು ಕೇಳಿದ ಸಭೆ ಮತ್ತೊಮ್ಮೆ ಕರತಾಡನ ಮಾಡಿ, 
`ಉಫೇ...ಉಫೇ...ಗ೦ಗರಾಜ ದಂಡನಾಯಕ ಉಫೇ' ಎಂದು ಕೂಗಿ ತನ್ನ 
ಮೆಚ್ಚುಗೆಯನ್ನು ವ್ಯಕ್ತಪಡಿಸಿತು. 


ಆ ಹರ್ಷೋದ್ಗಾರದ ಸದ್ದುಅಡಗಿದ ಬಳಿಕ, ಗ೦ಗರಾಜರು ಎದ್ದುನಿಂತು 


'ಪ್ರಭುಗಳು ತಮ್ಮ ಔದಾರ್ಯದಿಂದ ನನ್ನ ಬಾಯಿ ಕಟ್ಟಿದಾರೆ. ನಾನೇನೂ 
ನುಡಿಯಲಾರೆ. ಆದರೆ ಇಷ್ಟು ಮಾತ್ರ ಹೇಳಲೇಬೇಕು. ಯುದ್ಧದಲ್ಲಿ ಗೆದ್ದವರಿಗೆ, ಅವರು 
ತೋರಿದ ಸಾಹಸಕ್ಕಾಗಿ, ಮೆಚ್ಚುಗೆಯ ಉಡುಗೊರೆಯನ್ನು ಕೊಡುವುದು, ಯುದ್ಧದಲ್ಲಿ 
ಮ್ಯತರಾದವರಿಗೆ ಪರೋಕ್ಷ ವಿನಯವಾಗಿ ದಾನ ನೀಡುವುದು ಎರಡನ್ನೂ ನಾಡು 
ಕೇಳಿಬಲ್ಲೆ ಆದರೆ ನನಗೆ ಆ ಇಬ್ಬಗೆಯಲ್ಲಿ ಯಾವುದೇ ರೀತಿಯಲ್ಲೂ ಉಡುಗೊರೆ 
ಪಡೆಯುವ ಅರ್ಹತೆ ಬಂದಿಲ್ಲ. ಆದರೂ ಪ್ರಭುಗಳು ತಮ್ಮ ಅಸೀಮ ಔದಾರ್ಯದಿಂದ 
ನನಗೆ ಬಿ೦ಡಿಗನನಿಲೆಯನ್ನು ದಾನ ನೀಡಿದಾರೆ. ಈ ವಿಷಯದಲ್ಲಿ ಪ್ರಭುಗಳು ನನ್ನಲ್ಲಿ 
ತೋರಿದ ನಂಬುಗೆ, ಇಂಥ ಕೋಟಿ ಉಡುಗೊರೆಗಳಿಗಿ೦ತಲೂ ಮಿಗಿಲಾದದ್ದು ಆ 
ನಂಬಿಕೆ, ವಿಶ್ವಾಸವೊ೦ದು ನನ್ನಲ್ವಿ ನನ್ನ ಮನೆತನದವರಲ್ಲಿ ಆಚ೦ದ್ರಾರ್ಕಸ್ಥಾಯಿಯಾಗಿ 
ಉಳಿಯಲಿ. ಪ್ರಭುಗಳು ನನಗೆ ಕೊಟ್ಟ ಬಿಂಡಿಗನವಿಲೆ ಗ್ರಾಮವನ್ನು ಅವರು ನನ್ನಲ್ಲಿಟ್ಟ 


ನಂಬಿಕೆ ಸಾರ್ಥಕವಾಗುವಂತೆ ಅನುಗ್ರಹಿಸಲೆಂದು ಆದಿ ತೀರ್ಥಂಕರರ ದಿವ್ಯ ಅಡಿಗಳ 
ನಿತ್ಯಾರ್ಚನೆಗಾಗಿ ನನ್ನ ಗುರುಗಳಾದ ಶ್ರೀ ಶ್ರೀ ಶ್ರೀ ಶುಭಚಂದ್ರ ಸಿದ್ಧಾಂತದೇವರ 
ಪಾದಪ೦ಕಜಗಳಿಗೆ ಅರ್ಪಿಸಿದ್ದೇನೆ. ಅದರಂತೆ ಪ್ರಭುಗಳು ಶಾಸನವನ್ನು 
ದಯಪಾಲಿಸಬೇಕಾಗಿ ಬೇಡುತ್ತೇನೆ. ಪ್ರಭುಗಳ ರತ್ನ ಮುಕುಟಕ್ಕೆ ಅವರ ಸಿ೦ಹಾಸನಕ್ಕೆ 
ದೈವಾನುಗ್ರಹ, ಗುರು ಹರಕೆಯ ವಜ್ರ ರಕ್ಷೆಯಿರಲಿ. ಪ್ರಭುಗಳಿಗೆ ನಿತ್ಯ ವಿಜಯವಾಗಲಿ.' 


--ಎಂದು ಹೇಳಿದರು. 


ಅ೦ದಿನ ದೊರೆಯ ಓಲಗದಲ್ಲಾದ ದೊರೆಯ ಮತ್ತು ಗ೦ಗರಾಜರ 
ಔದಾರ್ಯದ ಘಟನೆ ಕಥೆಯಾಗಿ ಹೊಯ್ಸಳ ಸೀಮೆಯಲ್ಲೆಲ್ಲಾ ಹಬ್ಬಿತು. 


೪ 
ಸೇನಾಧಿಪತ್ಯವನ್ನುಪಡೆದ ಗಳಿಗೆಯಿ೦ದಲೂ, ಗ೦ಗರಾಜರು ದಂಡಯಾತ್ರೆಗೆ 
ಸೇನೆಯನ್ನು ಸಿದ್ಧಗೊಳಿಸುವ ಕೆಲಸವನ್ನು ಆರಂಭಿಸಿದರು. ಚೋಳರನ್ನು ಗೆಲ್ಲಬೇಕೆಂಬ 
ಗ೦ಗರಾಜರ ಬಯಕೆ, ಸೇನಾಧಿಪತ್ಯ ತಮಗೇ ಆದ ಬಳಿಕ, 'ಬರೀ ಗೆಲುವುದೇನು, ಮತ್ತೆ 
ಕಾವೇರಿಯ ಆಚೆ ಎಲ್ಲೂ ಚೋಳರ ಸೊಲ್ಲು ಕೇಳದಂತೆ ಮಾಡಬೇಕು' ಎಂಬ 
ಶಪಥವಾಗಿ ಮಾರ್ಪಟ್ಟಿತ್ತು. 


ಆ ಶಪಥ ಸಾಧನೆಗಾಗಿ, ಚೋಳರ ಒಳಗುಟ್ಟನ್ನರಿತ ಬೇಹುಗಾರರು ತಂದಿತ್ತ 
ವಾರ್ತೆಗಳನ್ನುಸಂಗ್ರಹಿಸಿ, ಅದರ ಆಧಾರದ ಮೇಲೆ, ಸಮರ ತ್ರಂತಜ್ಞರೊಂದಿಗೆ ವಿಚಾರ 
ವಿನಿಮಯ ನಡೆಸಿ, ಚೋಳ ಸೀಮೆಗೆ ಹೇಗೆ ಮುತ್ತಿಗೆ ಹಾಕುವುದೆಂದು ನಿಶ್ಚಯಿಸಿದರು. 
ಮಾಂಸದ ಒಳಗೆ ಹುದುಗಿದ ಮುಳ್ಳನ್ನು ಇಕ್ಕಳದಿ೦ದ ಕೀಳುವಂತೆ, ತಲಕಾಡಿನ 
ಕೋಟೆಯೊಳಗೆ ಅವಿತ ಚೋಳ ದಳಪತಿಯನ್ನು ಇಬ್ಬದಿಯಿ೦ದ ಬಳಸಿ, ಸುತ್ತುಗಟ್ಟಿ 
ನಾಶಮಾಡುವುದೆ೦ದು ತೀರ್ಮಾನಿಸಿದರು. 


ಆ ತಂತ್ರಕ್ಕೆ ಅನುಸಾರವಾಗಿ, ತಲಕಾಡಿನ ದ೦ಡಯಾತ್ರಿಗೆಂದು ಗೊತ್ತಾದ 
ಹೊಯ್ಸಳ ದಳವನ್ನು ಇಬ್ಬಾಗವಾಗಿ ವಿಭಾಗಿಸಿ, ಒಂದು ಸೀಳು ತೊಂಡನೂರು, 
ಶ್ರೀರಂಗಪಟ್ಟಣ, ಬನ್ನೂರು, ಜನನಾಥಪುರಗಳ ಮಾರ್ಗವಾಗಿ ತಲಕಾಡಿನತ್ತ 
ನಡೆಯಬೇಕೆ೦ದೂ, ಮತ್ತೊಂದು ಸೀಳು, ಶ್ರೀಮದ ನಾದಿ ನಾರಸಿಂಹ ಚತುರ್ವೇದಿ 
ಮಂಗಲ (ಮದ್ದೂರು) ಮಳವಳ್ಳಿಯ ಮಾರ್ಗವಾಗಿ ದಾಳಿ ಮಾಡಬೇಕೆಂದೂ 
ಗೊತ್ತುಮಾಡಿದರು. 


ಹಾಗೇ ತಲಕಾಡಿನ ಮೇಲೆ ಹೊಯ್ದಳರ ದಾಳಿ ನಡೆದ ಸಂದರ್ಭದಲ್ಲಿ 
ನಿಗರಿಲಿ ತೋಳ ಮಂಡಲದ ಚೋಳ ಸಾಮನ್ತರಾಗಲಿ, ನೀಲಗಿರಿ, ಕೊಂಗು ಸೀಮೆಯ 
ಚೋಳ ಮಾಂಡಲಿಕರಾಗಲಿ, ತಲಕಾಡಿನವರ ನೆರವಿಗೆ ಬರಲಾಗದನಂತೆ, ಅವರ 
ಮೇಲೂ ಅದೇ ಕಾಲಕ್ಕೆ ದಾಳಿ ನಡೆಸಬೇಕೆ೦ದು ನಿಶ್ಚಯವಾಯಿತು. 


ದಂಡಯಾತ್ರೆಯನ್ನು ಹೇಗೆ ನಡೆಸಬೇಕೆಂದು ನಿಶ್ಚಯವಾದಂತೆಯೇ, 
ದಂಡಯಾತ್ರೆ ತೆರಳುವ ಸೇನೆಗೆ ಆ ಕಾಲದಲ್ಲಿ ಯಾವ ಕೊರತೆಯೂ ಉಂಟಾಗದಂತೆ, 
ಯಾವುದರ ಅಭಾವದಿಂದಲೂ ಸೇನೆ ಕೂರಗದಂತೆ, ಪ್ರತಿಯೊಂದು ಪರಿಕರವೂ 
ಸಾಕಷ್ಟು ಪ್ರಮಾಣದಲ್ಲಿ ಸ೦ಗ್ರಹವಾಗಿದೆಯೇ ಇಲ್ಲವೇ ಎಂಬುದನ್ನು ಸವಿವರವಾಗಿ 
ವಿಚಾರಿಸಿ ಎಲ್ಲವೂ ತೃಪ್ರಿಕರವಾಗಿದೆ ಎ೦ದು ಮನಸ್ಸಿಗೆ ನೆಮ್ಮದಿಮಾಡಿಕೊ೦ಡರು- 
ಗ೦ಗರಾಜರು. 


ಎಲ್ಲವೂ ಗ೦ಗರಾಜರ ಮನಸ್ಸಿ ಒಪ್ಪುವಂತೆ ಸಿದ್ದವಾದರೂ, ಆಳುಕೊ೦ದು 
ಗ೦ಗರಾಜರ ಮನಸ್ಸಿನಲ್ಲಿ ಇರಿಯುತ್ತಲೇ ಇತ್ತು. ಅದಕ್ಕೆ ಕಾರಣ-ವಿಷ್ಣುವರ್ಧನ ತಾನೇ 
ನೇರವಾಗಿ ತಲಕಾಡಿನ ಯುದ್ಧದಲ್ಲಿ ಭಾಗವಹಿಸುತ್ತೇನೆ ಎ೦ದು ನಿಶ್ಚಯಿಸಿದ್ದು 


ಗ೦ಗರಾಜನಿಗೆ ಸೇನಾಧಿಸತ್ಯವಾದ ಓಲಗದಲ್ಲೇ ವಿಷ್ಣುವರ್ಧನ-- 


'ಇವರ ಆಜ್ಞೆ, ಸೇನೆಯ ಮೇಲೇ ಅಲ್ಪದೆ ಸೇನೆಯೊಂದಿಗೆ ಬರುವ ನಮ್ಮ 
ಮೇಲೂ ನಡೆಯುತ್ತದೆ' 


--ಎ೦ದು ಹೇಳಿ, ತನ್ನ ಅಭಿಲಾಷೆಯನ್ನು ಸೂಕ್ಷ್ಮವಾಗಿ ತಿಳುಹಿದ್ವ 


ಸುತ್ತಲವರು ಆಡುವ ಒಂದೊಂದು ಮಾತನ್ನೂ -ಅದು ಮುಖ್ಯವೋ 
ಅಮುಖ್ಯವೋ- ಗಮನವಿಟ್ಟು ಕೇಳಿ, ಬಳಿಕ ಆ ಮಾತಿನ ಹಿಂದೆ ಬೇರೇನಾದರೂ 
ಅಡಗಿದೆಯೋ ಎಂದು ಚಿಂತಿಸುವುದು ಮಹಾಪ್ರಧಾನರಾದ ಗಂಗರಾಜರಿಗೆ 
ಅಭ್ಯಾಸದಿ೦ದ ಬ೦ದ ಗುಣವಾಗಿತ್ತು. ಎ೦ತಲೇ ವಿಷ್ಣುವರ್ಧನ ಪ್ರಾಸ೦ಗಿಕವಾಗಿ ಆಡಿದ 
ಆ ಮಾತು, ಅವರ ಕಿವಿಯನ್ನು ಪ್ರವೇಶಿಸಿ ಹೃದಯವನ್ನು ಮುಟ್ಟಿತ್ತು. ಆ ಮಾತು ಕೇಳಿದ 
ಗಳಿಗೆಯಿ೦ದಲೂ ದೊರೆಯೊಂದಿಗೆ ಆ ವಿಷಯದಲ್ಲಿ ಪ್ರಸ್ತಾಪಮಾಡಿ, ಆತನ 
ಮನೋಗತವೇನೆಂಬುದನ್ನು ತಿಳಿದುಕೊಳ್ಳಬೇಕೆಂದು ಚಡಪಡಿಸುತ್ತಿದ್ದರು 


ಚರ್ಚಿಸುತ್ತಿದ್ದರೂ, ದಿನವೂ ಅವರು ವಿಷ್ಣುವರ್ಧನನನ್ನು 'ಕೇಳ ಬೇಕು. ಕೇಳಿ ಮನಸ್ಸಿನ 
ಸ೦ದೇಹ ನಿವಾರಣೆ ಮಾಡಿಕೊಳ್ಳಬೇಕು' ಎ೦ದು ಕೊಳ್ಳುತ್ತಿದ್ದ ಪ್ರಶ್ನೆಯನ್ನು ಮಾತ್ರ 
ಕೇಳಲಾಗುತ್ತಿರಲಿಲ್ಲ. ವಿಷ್ಣುವರ್ಧನನೇ ಹೇಗೊ ಆ ಮಾತು ಚರ್ಚೆಗೆ ಬರದಂತೆ, 
ಸಂಭಾಷಣೆಯನ್ನು ಕುಶಲವಾಗಿ ನಡೆಸುತ್ತಿರುವಂತೆ ಅವರಿಗೆ ಬೋಧೆಯಾಗುತ್ತಿತ್ತು. 


ದಿನ ದಿನವೂ ಅವರು ದೊರೆಯನ್ನು ಕಂಡು, ಯುದ್ಧಸಿದ್ಧತೆಯ ವಿಚಾರ 


ಒಮ್ಮೊಮ್ಮೆ ದೊರೆ ಆ ಮಾತು ತಪ್ಪಿಸುವುದನ್ನು ಕ೦ಡು ತಾವೇ ನೇರವಾಗಿ 
ಕೇಳಿ ಮನಸಿನ ತವಕವನ್ನುನಿವಾರಣೆ ಮಾಡಿಕೊಳ್ಳಬೇಕು ಎನಿಸುತ್ತಿತ್ತು. ಆದರೆ 'ಒಂದು 
ವೇಳೆ ದೊರೆಗಳು ಏನೋ ಆ ಹೊತ್ತಿನಲ್ಲಿ ತೋಚಿತೆ೦ದು ಆಡಿ, ಬಳಿಕ ಮರೆತಿದ್ದರೆ, 
ನಾನಾಗಿಯೇ ಆ ಮಾತನ್ನು ನೆನಪಿಸುವುದೇಕೆ?' ಎ೦ದು ಹಿ೦ಜರಿದು ತಾವೂ ಕೇಳದೆ 
ಸುಮ್ಮನಾಗುತ್ತಿದ್ದರು. 


ಅಂತೂ ತಮ್ಮ ಮುಂದಿಲ್ಲವಾದರೆ ಹೋಗಲಿ, ಬೇರೆ ಯಾರ ಮುಂದಾದರೂ 
ವಿಷ್ಣುವರ್ಧನ ಆ ವಿಷಯದಲ್ಲಿ ಪ್ರಸ್ತಾಪಮಾಡಿದ್ದರೆ, ಅವರಿ೦ದಲಾದರೂ ಆ 
ವಿಷಯವನ್ನು ಖಚಿತವಾಗಿ ಹೀಗೇ ಎ೦ದು ತಿಳಿಯಬೇಕೆ೦ದು ಯೋಚಿಸುತ್ತಿದ್ದರು. 


ಹೀಗಿರುವಾಗಲೇ ಒಂದು ದಿನ ಹಗಲು ಬೋಕಿಮಯ್ಯ ಅರಸನ 
ಆಣತಿಯಂತೆ, ಏನೋ ಸುದ್ದಿತಿಳಿಸಲು ಗಂಗರಾಜರ ಮನೆಗೆ ಬಂದ. 


ಬೋಕಿಮಯ್ಯ ವಿಷ್ಣುವರ್ದನ ದೇವನ ಹಡವಳ, ಅದಕ್ಕಿಂತ ಹೆಚ್ಚಾಗಿ ಆತನ 
'ಗರುಡ'. ದೊರೆ ಎಲ್ಲಿದ್ದರೆ ಆತನು ಅಲ್ಲಿರಬೇಕು; ದೊರೆ ಎಲ್ಲಿ ನಡೆದರೆ ಆತನಿಗಿಂತ 
ಒಂದು ಹೆಜ್ಜೆ ಮುಂದೆ ಈತ ಇರಬೇಕು. ಅಂತಃಪುರದಲ್ಲಿ ಒಂದೆಡೆಯಲ್ಲಿ ಉಳಿದು, 
ಬೇರೆಲ್ಲ ದೊರೆಯ ಕಣ್ಣು ಏನು ನೋಡಿದರೂ, ಕಿವಿ ಏನು ಕೇಳಿದರೂ ನಾಲಿಗೆ ಏನು 
ನುಡಿದರೂ ಅದು ಬೋಕಿಮಯ್ಯನಿಗೆ ತಿಳಿದಿರಲೇಬೇಕು. ಎಂತಲೇ ಬೋಕಿಮಯ್ಯ 
ಯಾವುದಾದರೂ ವಿಷಯದಲ್ಲಿ `ಅದು ಹಾಗೆ ಇದು ಹೀಗೆ' ಎ೦ದು ಹೇಳಿದರೆ, ಅದು 
ಆತನದಲ್ಲ ದೊರೆಯದೇ ಅಭಿಪ್ರಾಯ ಎಂದೇ ಹೇಳಬಹುದಾಗಿತ್ತು. ಬೊಕಿಮಯ್ಯನ 
ವಿಷಯದಲ್ಲಿ ಆ ನಂಬಿಕೆ ಇದ್ದುದರಿಂದಲೇ, 'ಯುದ್ಧಕ್ಕೆ ತೆರಳುವ ವಿಷಯಲ್ಲಿದೊರೆಯ 
ಅಭಿಪ್ರಾಯ ಹೇಗೊ” ಎಂಬುದನ್ನು ಅರಿಯುವ ಕಾತರದಿಂದ ಕುದಿಯುವ 
ಗ೦ಗರಾಜರಿಗೆ, ಬೋಕಿಮಯ್ಯ ತಾನಾಗಿಯೇ ಮನೆ ಬಾಗಿಲಗೆ ಬಂದದ್ದನ್ನು ಕಂಡು 
ಸ೦ತೋಷವಾಯಿತು. 


'ಬನ್ನಿ ಬೋಕಿಮಯ್ಯ . ಕುಳಿತುಕೊಳ್ಳಿ. ಬಹಳದೂರ ಮನೆ ಬಾಗಿಲಿಗೇ 
ದಯಮಾಡಿಸಿದಿರಿ' 


--ಎಂದು ಅವನನ್ನು ವಿಶ್ವಾಸದಿಂದ ಕರೆದು, ಕೂಡಲು ಆಸನವನ್ನು 
ತೋರಿಸಿ, ಬಳಿಯಲ್ಲಿದ್ದ ಪರಿಚಾರಕನಿಗೆ, ಬೋಕಿಮಯ್ಯನಿಗೆ ಹಾಲು ಹಣ್ಣುಗಳನ್ನು 
ತಂದು ಕೊಡಲು ಹೇಳಿ-- 


'ಏನು ವಿಶೇಷ?' 
--ಎಂದು ಕೇಳಿದರು. 
`ಪ್ರಭುಗಳೇ ನಿಮ್ಮಬಳಿಗೆ ಕಳಿಸಿದರು.' 


`ಅಪ್ಪಣೆಯಾಗಿದ್ದರೆ, ನಾನೇ ಅರಮನೆಗೆ ಬರುತ್ತಿದ್ದೆ ಆಯಿತು. ಪ್ರಭುಗಳು 
ಏನು ಅಪ್ಪಣೆ ಮಾಡಿದರು?' 


`ಬಳ್ಳಿಗಾಮೆಯಿ೦ದ, ದೊರೆಗಳ ಮಾವಂದಿರಾದ ಪೆರ್ಗಡೆ 
ಮಾರಸಿಂಗಮಯ್ಯನವರು, ಒಬ್ಬ ಕುಶಲ ಲೋಹ ಕರ್ಮಿಯನ್ನು ಕಳಿಸಿಕೊಟ್ಟಿದಾರೆ. 
'ಬಹಳ ನಿಪೂಣನಾದ ಆತ ಏನೋ ಕೆಲವು ಹೊಸ ಸಂಶೋಧನೆಗಳನ್ನು ಮಾಡಿದಾನೆ. 
ಆತನ ಸಂಶೋಧನೆಗಳಿಂದ ಸೇನೆಗೆ, ಯುದ್ಧದಲ್ಲಿ ತುಂಬಾ ಸಹಾಯವಾಗಬಹುದು. 
ಆತ ತಮ್ಮ ಆಸ್ಥಾನದಲ್ಲಿರಲು ಅರ್ಹನಾದ ವ್ಯಕ್ತಿ' ಎಂದು ಹೇಳಿ ಕಳಿಸಿದಾರೆ 
ಮಾರಸಿಂಗಮಯ್ಯನವರು.' 


'ತಮ್ಮ ಅಳಿಯಂದಿರ ವಿಷಯದಲ್ಲಿ ಮಾರಸಿ೦ಗಮಯ್ಯನವರಿಗೆ ಇರುವ 
ಅಭಿಮಾನ ಅಭಿನಂದನಾರ್ಹವಾದದ್ದು ನಾರೀಜನ ರತ್ನವಾದ ತಮ್ಮ ಅಣುಗಿಯನ್ನು 
ಪ್ರಭುಗಳಿಗೆ ಮರವಳಿಗೆಯಾಗಿ ನೀಡಿ, ಅವರ ಅಭ್ಯುದಯಕ್ಕೆ ದೋಹದ ಮಾಡಿದುದೇ 
ಅಲ್ಲದೆ, ತಮ್ಮ ಕಣ್ಣಿಗೆ ಏನು ಅತಿಶಯವಾದದ್ದು ಕಂಡರೂ, ಅದು ತಮ್ಮ ಅಳಿಯನ 
ಆಸ್ಥಾನಕ್ಕೆ ಅಲಂಕಾರವಾಗಲಿ ಎಂದು ಬಯಸುವ ಅವರ ಅಭಿಮಾನ 
ಅತಿಶಯವಾದದ್ದು ಅಂಥ ಮಾವಂದಿರು ಸಿಗುವುದು ಪೂರ್ವಪುಣ್ಯ. ಇರಲಿ- ಅವರು 
ಕಳಿಸಿರುವ ಲೋಹ ಕರ್ಮಿ ಈಗ ಎಲ್ಲಿದಾನೆ?' 


'ತಮಗೆ ಒಪ್ಪಿಸಬೇಕು ಎಂದು ಹೇಳಿ ನನ್ನೊಂದಿಗೆ ದೊರೆಗಳು ಕಳಿಸಿದರು. 
ನಿಮ್ಮ ಸಮಯ ಹೇಗೋ ಏನೋ ತಿಳಿಯಬೇಕೆಂದು ಹೊರಗೆ ಇರುವಂತೆ ತಿಳಿಸಿ 
ಬಂದೆ. 


'ಆತನ ಪ್ರತಿಭಾ ವಿಶೇಷವೇನ೦ತೆ?' 


'ನನಗೂ ಕುತೂಹಲ ತಡೆಯದೆ, ದಾರಿಯಲ್ಲೇ ಅದು ಏನು, ಎಂಥದು, 
ಮಾದರಿ ಏನಾದರೂ ತಂದಿದ್ದೀರಾ ಎ೦ದು ವಿಚಾರಿಸಿದೆ. ಆತ ಏನೇನೋ ವಿವರಿಸಿದ. 
ಆದರೆ, ನನ್ನತಲೆಗೆ ಅದಾವುದೂ ಹಿಡಿಯಲಿಲ್ಲ ದೊರೆಗಳು ಅತನನ್ನು ವಿಶಾರಿಸಿ 
ತಿಳಿದುಕೊಂಡು 'ಈತ ಹೇಳುವುದು ನಿಜವಾದರೆ, ಅದರಿಂದ ನಮಗೆ ಅತ್ಯಂತ ಹೆಚ್ಚಿನ 
ಉಪಕಾರವಾಗುತ್ತದೆ” ಎಂದರು. ಪ್ರಭುಗಳು, ನೀವು-ನಿಮ್ಮಿಬ್ಬರಿಗೆ ನೀಡಿದ ಕುಶಾಗ್ರ 
ಮತಿಯನ್ನು ವಿಧಾತ ನಮಗೆ ಕರುಣಿಸಲಿಲ್ಲ. ಆದರೆ ಒರಟು ಒರಟಾಗಿ ಇಷ್ಟು 


'ಆದೇನು ಹೇಳಿ?' 


`ನಮ್ಮ ರಥಗಳು ಏರು ಇಳಿವಿನ ಮೇಲೆ, ಕಲ್ಲು ಜಾಡಿನಲ್ಲಿ ಚಲಿಸುವಾಗ, 
ಆಗುವ ಕುಲಕಾಟಿದಿಂದ ತುಂಬ ತೊಂದರೆಯಾಗುತ್ತದೆಯಲ್ಲವೇ? ಆ 
ತೊಂದರೆಯನ್ನು ನಿವಾರಿಸುವ ಏನೋ ಒಂದು ಲೋಹ ರಜ್ಜು ವಿಶೇಷವನ್ನು ಆತ 
ಕ೦ಡುಹಿಡಿದಿದಾನಂತೆ. ಅದೇನು ಎಂದು ಕೇಳಿದುದಕ್ಕೆ ಎಂಥದೋ ಒಂದು ಕಬ್ಬಿಣದ 
ಸರಪಳಿ ತೋರಿಸಿದ. ಅದನ್ನು ಬೇಕಾದರೆ ಇದ್ದರೂ ಇರಬಹುದು ಎಂದು 
ನಂಬಬಹುದು. ಆದರೆ ಆತ ಹೇಳಿದ ಇನ್ನೊಂದು ವಿಷಯ ಮಾತ್ರ ಸುತರಾಂ 
ನಂಬುವುದಕ್ಕೆ ಆಗದು. ಆತ ಆ ವಿಷಯ ಹೇಳಿದಾಗ, ಏನೋ ಯೋಚಿಸಿ, ಯೋಚಿಸಿ, 
ಆತನ ಮಿದುಳು ಕೆಟ್ಟಿರಬೇಕು ಎಂದೇ ನನಗೆ ತೋರಿತು. 'ಅತಿ ಸರ್ವತ್ರ ವರ್ಜಯೇತ್‌' 
ಎಂದು ಹಿರಿಯರು ಹೇಳಿದುದು ಸುಳ್ಳಲ್ಲ. 


--ಎ೦ದ ಬೋಕಿಮಯ್ಯನಗುತ್ತಾ. 


ಆತ ಹೇಳಿದುದನ್ನು ಕೇಳಿ ಗ೦ಗರಾಜರಿಗೆ ಮಾತ್ರ ನಗು ಬರಲಿಲ್ಲ ಅದಕ್ಕೆ 
ಪ್ರತಿಯಾಗಿ ಅವರ ಆಸಕ್ತಿ ಕೆರಳಿತು. 


`ನೀವು ಹೇಳುವುದೂ ಸುಳ್ಳಲ್ಲ ಬೋಕಿಮಯ್ಯ . 'ಓದಿ ಓದಿ ಮರುಳಾದ 
ಕೂಚಿಭಟ್ಟ' ಎನ್ನುವ ಗಾದೆಯೂ ಸುಳ್ಳಲ್ವ ಹಾಗೇ ನಮ್ಮಕಣ್ಣುಕ೦ಡದ್ದೇ ನಿಜ, ನಮ್ಮಕಿವಿ 
ಕೇಳಿದ್ದೇ ಸತ್ಯ ನಮ್ಮ ಬುದ್ದಿ ಊಹಿಸಿದ್ದೇ ಸಿದ್ಧಾಂತ ಎನ್ನುವ ಚಪಲವೂ ಅಹಂಕಾರ 
ಬಂಧಿತರಾದ ಮಾನವರಲ್ಲಿರುವುದು ಸುಳ್ಳಲ್ಪ ನೆಲದಲ್ಲಿನಿಂತು ನೋಡಿದವನು, ಬೆಟ್ಟದ 
ಮೇಲೆ ನಿಂತು ನೋಡಿದವನು ಹೇಳಿದುದನ್ನು ನಂಬದೆ ಹೋದಮಾತ್ರಕ್ಕೆ ಅದು, ಕಳಗೆ 
ನಿಂತವನ ದೃಷ್ಟಿ ಪರಿಮಿತಿಗೆ ಪ್ರಮಾಣವಾಗುವುದೇ ಹೊರತು, ಮೇಲೆ ನಿಂತು 


ಹೇಳಿದವನ ಮಾತು ಸುಳ್ಳು ಎನ್ನುವುದಕ್ಕೆ ಸಾಕ್ಷಿಯಾಗುವುದಿಲ್ಲ. 
--ಎಂದರು ಬೋಕಿಮಯ್ಯನ ವಾದವನ್ನುಗಂಭೀರವಾಗಿ ಖಂಡಿಸಿ. 


ಅವರ ಮಾತನ್ನು ಕೇಳಿ, ಬೋಕಿಮಯ್ಯನ ಮುಖದ ಮೇಲಿದ್ದ ನಗು ಹಾಗೇ 
ಕಮರಿ ಹೋಗಿ, ಪೆಚ್ಚಾದ. 


'ಏನೋ ಅಷ್ಟೆಲ್ಲಾ ಸೂಕ್ಷ್ಮ ನನಗೆ ತಿಳಿಯುವುದಿಲ್ಲವೆ೦ದು ಮೊದಲೇ ನಾನು 
ಹೇಳಲಿಲ್ಲವೇ? ತಲೆ ತೆಗೆದುಕೊಳ್ಳುವುದು, ತಲೆ ಕೊಡುವುದು -ಇವೆರಡೇ ನಮಗೆ 
ಗೊತ್ತಿರುವ ವಿದ್ಯೆ. ಈ ಇಂದ್ರಜಾಲ ಮಹೇಂದ್ರ ಜಾಲವೆಲ್ಲಾನನಗೆ ಅರ್ಥವಾಗುವುದಿಲ್ಲ” 


--ಎಂದ ಒಣಗಿದ ದ್ವನಿಯಲ್ಲಿ. 


'ಕ್ಷಮಿಸಿ ಬೋಕಿಮಯ್ಯ ನಿಮ್ಮ ಮನಸ್ಸು ನೋಯಿಸಬೇಕು ಎಂದು ನಾನು ಆ 
ಮಾತು ಆಡಲಿಲ್ಲ' 


'ಶಿವ ಶಿವಾ! ನಿಮ್ಮವಿಷಯದಲ್ಲಿ ನನಗೆ ಎಂದೂ ಅಂಥ ಭಾವನೆಯಿಲ್ಲ. 


`ನನ್ನ ವಿಷಯದಲ್ಲಿ ತಮಗೆ ಆ ನಂಬಿಕೆ ಇರುವುದು ನನ್ನ ಭಾಗ್ಯ. ನಾನು ಆ 
ಮಾತು ಹೇಳಿದುದಕ್ಕೆ ಕಾರಣವಿಷ್ಟೆ-ನಮ್ಮಜನರ, ಯಾವುದನ್ನೂ ಪ್ರಮಾಣಿಸಿ ನೋಡದೆ 
ನಗುವ ಬುದ್ದಿಯಿ೦ದಾಗಿ, ಎಷ್ಟೋ ಸಂಶೋಧನೆಗಳು ಮಾನ್ಯತೆ ಸಿಗದೆ ಸುತ್ತು ಹೋಗಿವೆ. 
ಅರ್ಷಯವಾಗಿ ಬಂದ ಎಷ್ಟೋ ವಿದ್ಯೆಗಳೂ ಕೈ ತಪ್ಪಿ ಹೋಗಿವೆ. ಆದುದರಿಂದ 
ಯಾರಾದರೂ ತಮ್ಮಪ್ರತಿಭೆಗೆ ಗೋಚರವಾದ ವಿಷಯವನ್ನು ಹೇಳಿದಾಗ ಅದನ್ನುಕೇಳಿ 
ನಗದೆ, ಪ್ರಮಾಣಿಸಿ ನೋಡಿ ಬಳಿಕ ಅದು ಸುಳ್ಳೋ ನಿಜವೋ ಎಂದು ಹೇಳು 
ಎಂಬುದಾಗಿ ನನ್ನ ಗುರುಗಳು ಶುಭಚಂದ್ರ ಸಿದ್ಧಾಂತ ದೇವರು ಅಪ್ಪಣೆ ಕೊಡಿಸಿದ್ದರು- 
ಅವರು ನನಗೆ ಹೇಳಿದುದನ್ನುನಾನು ನಿಮಗೆ ಹೇಳಿದೆ; ಅಷ್ಟೆ' 


--ಎಂದರು ಗ೦ಗರಾಜರು. 
'ಅದು ನ್ಯಾಯವೇ. ಅದಕ್ಕೇ ಅವರನ್ನು ನಿಮ್ಮಬಳಿಗೆ ಕರೆ ತಂದದ್ದು; 


'ಸರಿಯೆ. ಅವರು ಮತ್ತೇನೋ ನ೦ಬಲಾಗದ೦ಥ ವಿಶೇಷವನ್ನು 
ಕ೦ಡುಹಿಡಿದಿದ್ದಾರೆ೦ದಿರಲ್ಲಾ: ಅದೇನು?' 


'ಅದೇನೋ-ದೂರದಲ್ಲಿರುವುದೂ ಹತ್ತಿರ ಇರುವಂತೆ ಕಾಣುವ ವಸ್ತು. 
ನನಗೂ ಅದನ್ನು ಆತ ತೋರಿಸಿದ. ಆ ಕೊಳವೆಯ ಮೂಲಕ ನೊಡಿದಾಗ, ಭೈರವ 
ದೇವರ ಬೆಟ್ಟಿ ಅಂಗೈಯ ಮೇಲೆ ಇರುವಂತೆ, ಅಷ್ಟು ಹತ್ತಿರ ಕಾಣಿಸಿತು. 
ಅದೆಲ್ಲಿಯಾದರೂ ಸಾಧ್ಯವೇ? ಅದಕ್ಕೇ ಅದೇನೋ ಕಣ್ಣು ಕಟ್ಟು ಮಾಟ ಇರಬೇಕು 
ಎಂದೇ ಅಂದುಕೊಂಡೆ. 


--ತಾತ್ನಾರವಾಗಿ ಹೇಳಿದ ಬೋಕಿಮಯ್ಯ. 


ಆತ ನಿರ್ಲಕ್ಷ್ಯವಾಗಿ ಹೇಳಿದ ಆ ಮಾತನ್ನುಕೇಳಿ ಗ೦ಗರಾಜರು ತಟಕ್ಕನೆ ಆಸಕ್ತಿ 
ಕೆರಳಿ, ಸೆಟೆದು ಕುಳಿತು ಕೇಳಿದರು-- 


'ಏನ೦ದಿರಿ? ಆತ ಕೊಟ್ಟಿ ಕೊಳವಿಯ ಮೂಲಕ ನೋಡಿದಾಗ, ದೂರದ 
ಭೈರವ ದೇವರ ಗುಡ್ಡ ಅಂಗೈಯ ಮೇಲಿರುವಂತೆ ಕಾಣಿಸಿತೆ? ಅದು ನಿಜವಾದರೆ ಅದು 
ಬಹು ಅಮೂಲ್ಯವಾದ ಸಂಶೋಧನೆ. ಮೊದಲು ಆತನನ್ನು ಒಳಗೆ ಕರೆದು ತನ್ನಿ 
ಅದೇನೋ ನೋಡಬೇಕು. ಅದು ಕಣ್ಣು ಕಟ್ಟೋ, ಇ೦ದ್ರಜಾಲವೋ-ಏನಾದರಾಗಲಿ. 
ದೂರದಲ್ಲಿದ್ದುದನ್ನು ಹತ್ತಿರ ಇರುವಂತೆ ಕಾಣುವುದು ಸಾಧ್ಯವಾದರೆ, ನಮ್ಮ ತೋಳಿಗೆ 
ಬ್ರಹ್ಮಾಸ್ತ್ರದ ಬಲ ಬರುತ್ತದೆ. ಆತನನ್ನು ಕರೆದುತನ್ನಿ-ಬೋಕಿಮಯ್ಯ' 


--ಎ೦ದು ಬೋಕಿಮಯ್ಯನನ್ನು ತಮ್ಮಉತ್ಸಾಹದ ಚಾವಟಿಯಿಂದ ಜಡಿದು, 
ಬಳ್ಳಿಗಾಮೆಯ ಕುಶಲ ಕರ್ಮಿಯನ್ನು ಕರೆತರಲು ಅಟ್ಟಿದರು. ಹೊರಗೆ ಹೋದ 
ಬೋಕಿಮಯ್ಯ ಆತನನ್ನು ಒಳಗೆ ಕರೆತರುವವರೆಗೂ, ಕುಳಿತುಕೊಳ್ಳುವಷ್ಟು ತಾಳ್ಮೆಯೂ 
ಇರಲಿಲ್ಲ-ಸ್ವಾಭಾವಿಕವಾಗಿ ಸ೦ಯಮಿಗಳಾದ ಗಂಗರಾಜರಿಗೆ. ಕುಳಿತಲ್ಲಿಂದ ಎದ್ದು 
ಹೋಗಿ, ಅವರು ಬರುವುದನ್ನೇ ಕಾಯುತ್ತಾಬಾಗಿಲ ಬಳಿ ನಿ೦ತರು. 


ಬಳ್ಳಿಗಾಮೆಯ ನಿಪುಣ, ಬೀದಿಯನ್ನುದಾಟಿ, ಮನೆಯ ಮುಂದಿನ ಅಂಗಳದ 
ಬಾಗಿಲನ್ನು ಪ್ರವೇಶಿಸುತ್ತಿದ್ದ ಹಾಗೇ ಹದ್ದಿನ ಕಣ್ಣಿನಿ೦ದ ಆತನನ್ನು ನೋಡಿದರು- 
ಗ೦ಗರಾಜರು. 


ಆತನನ್ನು ನೋಡಿ, ಮುಗಿಲಿಗೆ ಏರಿದ್ದ ಅವರ ಉತ್ಸಾಹದ ಕಾವು ಆರಿ, 
ನೆಲಕ್ಕಿಳಿಯಿತು. 


ಬೋಕಿಮಯ್ಯ ಹೇಳಿದುದನ್ನು ಕೇಳಿ, ಗ೦ಗರಾಜರು, ಆ ನಿಪುಣ 
ಹಾಗಿರಬೇಕು, ಹೀಗಿರಬೇಕು ಎ೦ದೇನೇನೋ ನೂರು ಊಹಿಸಿಕೊ೦ಡಿದ್ದರು. ಆದರೆ 
ಕಣ್ಣೆದುರಿಗೆ ಬಂದ ನಿಪುಣ ಆ ಊಹೆಗಳಿಗೆ ತದ್ದಿರುದ್ದವಾಗಿದ್ದ 


ಆಳು ನೋಡುವುದಕ್ಕೂ ಎದ್ದು ಕಾಣುವಂತಿರಲಿಲ್ಲ--ಮನುಷ್ಯ ಕುಳ್ಳು 
ತಲೆಯ ಮೇಲೆ ಹೊರವಾಗಿ ಬೆಳೆದ ಕೂದಲು, ಎಣ್ಣೆನೀರು ಕಾಣದೆ ಜಟೆಗಟ್ಟಿ ಮುಖದ 


ಮೇಲೆ ಬೆಳೆದು, ಎದೆಯಮೇಲೆ ಹಬ್ಬಿದ ನೆರೆತ ಗಡ್ಡದೊ೦ದಿಗೆ ಹರಡಿಕೊ೦ಡು, 
ಗ೦ಗರಾಜರು ಚಿಕ್ಕಂದಿನಲ್ಲಿ ಕಥೆಯಾಗಿ ಕೇಳಿದ ಜಡೆಮುನಿಯ ಹಾಗಿದ್ದ ದಪ್ಪನಾಗಿ 
ಧೂಳು ತುಂಬಿದ ಆ ಕೂದಲಿನಲ್ಲಿ ಆತನ ಮುಖ ಕಾಣದ ಹಾಗೆ ಎಲ್ಲೋ 
ಅವಿತುಕೊಂಡಿತ್ತು ಆತನ ಮೈಯೂ ಅಷ್ಟೆ-ಕೃಶವಾಗಿ, ದೊಡ್ಡಗಾಳಿಗೆ ಹಾರಿ 
ಹೋಗುವಷ್ಟು ಬಡಕಲಾಗಿತ್ತು. ಅದರ ಮೇಲೆ, ಮೊಣಕಾಲುವರೆಗೆ ಮುಚ್ಚುವ ಒಂದು 
ತು೦ಡು ಪಂಚಿ, ಮೈ ಮುಚ್ಚುವ ಒ೦ದು ಹಚ್ಚಡ, ಅವು--ಅವುಗಳ ಬಣ್ಣ ಮೂಲತಃ 
ಎ೦ಥಾದಿತ್ತು ಎಂದು ಹೇಳುವುದಕ್ಕೆ ಆಗದಷ್ಟು ಹೊಲಸಾಗಿದ್ದವು. 


`ಹೊಟ್ಟಿಗೆ ಬಡತನವಾದರೆ, ದೇವರು ಕೊಟ್ಟ ನೀರು, ಕಾಡಿನಲ್ಲಿ 
ಯಥೇಚ್ಛವಾಗಿ ದೊರಕುವ ಅಂಟುವಾಳದ ಕಾಯಿಗೂ ಬಡತನವೇ? ಶುದ್ದ ಶ್ವಪಚ'-- 
ಎಂದುಕೊಂಡರು ಗ೦ಗರಾಜರು ಆತನನ್ನುನೋಡಿ. 


ಮೊದಲ ನೋಟದಿ೦ದ ಆದ ಪರಿಣಾಮದಿ೦ದ, ಅವರಲ್ಲಿ ಬೋಕಿಮಯ್ಯನ 
ಮಾತುಕೇಳಿ ಮೂಡಿದ ಉತ್ಸಾಹ ಉಡುಗಿಹೋಗಿ, ಬೋಕಿಮಯ್ಯನ ಸಂದೇಹವೇ 
ನಿಜವೇನೋ ಎನಿಸಿತು. 


ಹೊಟ್ಟೆಯ ಆತುರ ಕಳೆದುಕೂಳ್ಳಲು, ಕಷ್ಟುಪಟ್ಟು ಕಲಸ ಮಾಡಲು 
ಇಚ್ಛಿಯಿಲ್ಲದೆ 'ನಾನು ಆ ವಿದ್ಯೆ ಬಲ್ಲೆ ಈ ವಿದ್ಯೆ ಬಲ್ಲೆ ಬಂಡೆ ಬಂಗಾರ ಮಾಡುತ್ತೇನೆ. 
ನೀರಿನ ಮೇಲೆ ಕಲ್ಲು ತೇಲಿಸುತ್ತೇನೆ' ಎಂದುಕೊಂಡು, ಜನರ ಲೋಭ ಬುದ್ಧಿಯನ್ನು 
ಕೆರಳಿಸಿ, ಅವರ ನಂಬಿಕೆಯನ್ನು ದುರುಪಯೋಗ ಪಡಿಸಿಕೊಂಡು, ತಮ್ಮ ಹೊಟ್ಟಿ 
ಹೊರೆದುಕೊಳ್ಳುವ ಅಲ್ಪರನ್ನು ಎಷ್ಟೋ ಜನರನ್ನುಗ೦ಗರಾಜರೂ ಕಂಡಿದ್ದರು. 'ಇವನೂ 
ಆ೦ಥವನೇಯೇ?' ಎನಿಸಿತು ಅವರಿಗೆ. 


'ಮಾರಸಿಂಗಮಯ್ಯ ಅಂಥವರನ್ನು ನಂಬಿ ದೊರೆಯ ಬಳಿ ಕಳಿಸುವಷ್ಟು 
ಮೂರ್ಯರಲ್ಲ' ಎಂಬ ವಿಶ್ವಾಸದಿಂದ ಬೋಕಿಮಯ್ಯ ಒಳಗೆ ಕರೆದು ತಂದಾತನಿಗೆ 


ನಮಸ್ಕರಿಸಿ 'ಕುಳಿತುಕೊಳ್ಳಿ' ಎಂದು ಗೌರವವಾಗಿ ಹೇಳಿ, ಆತ ಕೂಡಲು ಆಸನ 
ತೋರಿಸಿದರು. 


ಆದರೆ ಆತ ಅವರು ತೋರಿಸಿದ ಆಸನದಮೇಲೆ ಕುಳತುಕೊಳ್ಳಲಿಲ್ಪ 
'ನನ್ನಯೋಗ್ಯತೆ ನಂಬಿಕೆಯಾದಮೇಲೆ, ಆ ಮರ್ಯಾದೆಯನ್ನೆಲ್ಲಾಮಾಡಿ.' 


--ಎ೦ದು ಗಡುಸಾಗಿ ಹೇಳಿ, ನೆಲದಮೇಲೆಯೇ, ಕಂಭಕ್ಕೆ ಒರಗಿಕೊಂಡು, 
ತನ್ನನ್ನು ನೋಡುವ ಗ೦ಗರಾಜರ ಮುಖವನ್ನೇ ದಿಟ್ಟಿಸಿ ನೋಡುತ್ತಾ ಕುಳಿತುಕೊಂಡ. 


ದೂರದಲ್ಲಿ ಕಾಣದಿದ್ದ ಆತನ ಮುಖ, ಹತ್ತಿರ ಬಂದು ಕುಳಿತಾಗ 
ಗ೦ಗರಾಜನಿಗೆ ಕಂಡಿತು. ನರೆತು ಧೂಳು ಕಟ್ಟಿ ಹೊಲಸಾದ ಕೂದಲು ತುಂಬಿದ ಆತನ 
ಮುಖದಲ್ಲಿ ಕಾಣುತ್ತಿದ್ದುದು ಆತನ ಕಣ್ಣು ಮೂಗು ಎರಡೇ. ತೆಳುವಾದ, ದೀರ್ಫವಾದ 
ಆತನ ನಾಸಿಕ, ತುದಿಯಲ್ಲಿ ವ್ಯಾಪುನಖದಂತೆ ಬಾಗಿತ್ತು. ಆತನ ಕಣ್ಣುಗಳಲ್ಲಿ ನೀರಿನಲ್ಲಿ 
ಬಿಂಬಿಸಿದ ಪ್ರಖರಣದ ಬೆಳಿಕಿನ೦ತೆ ಏನೋ ಬೆಳಕು ಹೊಳೆಯುತ್ತಾ ನೋಡುವವರಿಗೆ 
ಭಯವನ್ನೂ ಹಾಗೇ 'ಆತ ಯಾರೋ ವಿಲಕ್ಷಣ ವ್ಯಕ್ತಿ' ಎಂಬ ಭಾವನೆಯನ್ನು 
ಮೂಡಿಸುವ ಕಾಂತಿ ತುಂಬಿತ್ತು. ಆತನನ್ನು ನೋಡಿದ ಗ೦ಗರಾಜರಲ್ಲೂ ಅದೇ ಭಯ- 
ಗೌರವ ಸಮಿಶ್ರವಾದ ಭಾವನೆ ಮೂಡಿತು. 


ತಾನು ಬ೦ದ ಬಳಿಕ 'ನಮಸ್ಕಾರ, ಕುಳಿತುಕೊಳ್ಳಿ' ಎ೦ದಷ್ಟೇ ಹೇಳಿ, ತನ್ನನ್ನೇ 
ನೋಡುತ್ತಾ ಕುಳಿತ ಗಂಗರಾಜರನ್ನುನೋಡಿ, ಆತ 


'ಬ೦ದ ದಾರಿಗೆ ಸುಂಕ ಉಂಟೋ ಇಲ್ಲವೋ ಹೇಳಿಬಿಡಿ. ನಿಮ್ಮ ವೇಳೆ 
ವ್ಯರ್ಥಮಾಡದೆ ಹೊರಟು ಹೋಗುತ್ತೇನೆ. 


—ಎಂದ ಬಹು ಒರಟಾಗಿ. 


ಹೊಯ್ಲಳ ಸಾಮ್ರಾಜ್ಯದ ಮಹಾ ಪ್ರಧಾನರನ್ನು ಆತ ಅಷ್ಟು ಒರಟಾಗಿ 
ಮಾತನಾಡಿಸುವುದನ್ನು ಕಂಡು ಬೋಕಿಮಯ್ಯನಿಗೆ ಸಿಟ್ಟು ಬಂದಿತು. ಆತನ 
ಮುಖಲಕ್ಷಣದಿ೦ದಲೇ ಅದನ್ನರಿತ ಗ೦ಗರಾಜರು ಬೋಕಿಮಯ್ಯಮಾತಾಡದಂತೆ, ಕಣ್ಣ 
ಸನ್ನೆಮಾಡಿ-- 


'ಕ್ಷಮಿಸಬೇಕು. ನಮ್ಮ ವೇಳೆಯಷ್ಟೇ ತಮ್ಮದೂ ಅಮೂಲ್ಯ. ಮನೆಗೆ 
ಅತಿಥಿಗಳಾಗಿ ಬಂದ ತಮ್ಮಯೋಗಕ್ಷೇಮವನ್ನೂ ವಿಚಾರಸದೆ ಮುಖವನ್ನೇ ನೋಡುತ್ತಾ 
ಕುಳಿತುದು ನಮ್ಮ ಅವಿನಯವಾಯಿತು. ಬೋಕಿಮಯ್ಯನವರು ತಮ್ಮ ಪ್ರತಿಭೆಯ 
ವಿಷಯ ಏನೇನೋ ಹೇಳಿದರು. ಆ ಮಾತು ಕೇಳಿಯಾದ ಆಶ್ಚರ್ಯದಲ್ಲಿ ಈ ಅನುಚಿತ 
ಕಾರ್ಯ ನಮ್ಮಿಂದ ಘಟಿಸಿತು. ಮತ್ತೊಮ್ಮೆ ಕೇಳಿಕೊಳ್ಳುತ್ತೇನೆ--ಕ್ಷಮಿಸಬೇಕು. ತಮ್ಮನ್ನು 
ನಾನು ಕೆಲವು ಪ್ರಶ್ನೆಕೇಳಬಹುದೇ?' 


--ಎಂದು ವಿನಯ ತುಂಬಿದ ಧ್ವನಿಯಲ್ಲಿ ಕೇಳಿದರು. 


`ಅಗತ್ಯವಾಗಿ. ಕೇಳಿದ ಪ್ರಶ್ನೆಗಳಿಗೆಲ್ಲಾ ಉತ್ತರ ಹೇಳುವುದಕ್ಕೇ ಹುಟ್ಟಿದವನು 
ನಾನು. 


— ಕಹಿಯಾದ ಧ್ವನಿಯಲ್ಲಿ ಹೇಳಿದ ಆತ. 
`ತಮ್ಮಹೆಸರೇನು?' 


--ಆತನ ಮಾತಿನ ಕಹಿ ಮನವರಿಕೆಯಾಗಿಯೂ, ಆಗದಂತೆ ಕೇಳಿದರು 
ಗ೦ಗರಾಜರು. 


`ಗೌರಾಚಾರಿ. ಹುಟ್ಟಿ ಬೆಳೆದದ್ದು ಬನವಾಸಿ ಸೀಮೆಯ ಬಳ್ಳಿಗಾಮೆಯಲ್ಲಿ 
ಮಣ್ಣಾಗುವುದಕ್ಕೆ ಸ್ಥಳವನ್ನು ಬ್ರಹ್ಮ ಎಲ್ಲಿ ಸೃಷ್ಟಿಸಿದಾನೆಯೋ ತಿಳಿಯದು. ವಯಸ್ಸು 
ನಲವತ್ತಾಯಿತು--ಹೂ--ನಾಲ್ಕು ಕತ್ತೆಗಳಿಗಾಗುವಷ್ಟು. ಆದರೆ ಬುದ್ದಿಮಾತ್ರ ಬಂದಿಲ್ಲ. 


ಮನೆಮಠ ಹೆಂಡಿರು ಮಕ್ಕಳು--ಯಾರು ಇಲ್ಲ ಇನ್ನೇನಾದರೂ ಪ್ರಶ್ನೆ ಕೇಳುವುದು 
ಇದೆಯೇ?’ 


--ಎ೦ದು ಆತ ಒಂದೇ ಉಸಿರಿನಲ್ಲಿ ಗಂಗರಾಜರು ಕೇಳಿದ ಪ್ರಶ್ನೆ 
ಕೇಳಬಹುದಾದ ಪ್ರಶ್ನೆಗಳೆಲ್ಲಕ್ಕೂ ಉತ್ತರಕೊಟ್ಟು ಹೇಳಿದ. 


ಆತನ ಉತ್ತರದ ರೀತಿಯಲ್ಲಿದ್ದ ಅವಿನಯದ ಧೋರಣೆಯನ್ನು ಕಂಡು 
ಬೋಕಿಮಯ್ಯನಿಗೆ ಸೈರಿಸುವುದಾಗದೆ-- 


`ನೀವು ಮಾತಾಡುತ್ತಿರುವುದು ಮಹಾಪ್ರಧಾನರ ಇದಿರುನಲ್ಲಿ ನೆನಪಿರಲಿ !' 
--ಎ೦ದು ಎಚ್ಚರಿಸಿದ. 

`ತಪ್ಪಾಯಿತು. ಅವರೂ ಮನುಷ್ಯರೇ ಎಂದು ತಿಳಿದಿದ್ದೆ' 

--ಎ೦ದ ಗೌರಾಚಾರಿ, ಬೋಕಿಮಯ್ಯನ ಬೆದರಿಕೆಯ ನುಡಿಗೆ ತಲೆಬಾಗದೆ. 


`ನೀವು ಸ್ವಲ್ಪ ಶಾ೦ತವಾಗಿರಿ ಬೋಕಿಮಯ್ಯ. ನನ್ನಂಥ ಮೂರ್ಬರ ಸಾವಿರ 
ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಕೊಟ್ಟು ಆಚಾರ್ಯರಿಗೆ ಬೇಸರವಾಗಿರಬೇಕು. ಅವರು 
ಹೇಳಿದುದೂ ಸರಿಯೆ. ಅವರ ಊರು, ಕುಲ, ಗೋತ್ರಗಳೂ ಇ೦ದಿನ ಸ೦ದರ್ಭದಲ್ಲಿ 


--ಗ೦ಗರಾಜರು ತಮ್ಮ ಮಾತು ಮುಗಿಸುವುದಕ್ಟೂ ಅವಕಾಶಕೊಡದೆ, 
ಗೌರಾಚಾರಿ ಹೇಳಿದ 


`ಅಷ್ಟೇ ಅಲ್ಲ... ಈ 'ಗಿಲಿ ಗಿಲಿ ಕಂಬದಾಟ' ಎಲ್ಲಿ ಮುಗಿಯುತ್ತದೆ ಎಂದೂ 


ಅಪ್ಪಣೆ ಕೊಡಿಸಿ.' 


'ಅ೦ದರೆ...' 
--ಗೌರಾಚಾರಿಯ ಮಾತು ಅರ್ಥವಾಗದೆ ಕೇಳಿದರು ಗ೦ಗರಾಜರು. 


'ಮಾರಸಿಂಗಮಯ್ಯನವರು ನನ್ನನ್ನು ದೊರೆಗಳ ಬಳಿಗಟ್ಟಿದರು. ಅವರು 
ನನ್ನನ್ನುನಿಮ್ಮಬಳಿ ಕಳುಹಿಸಿದರು. ನೀವೂ ನನ್ನಮುಖ ನೋಡಿದ್ದಾಯಿತು; ಹೆಸರು ದೆಸೆ 
ವಿಚಾರಿಸಿದ್ದೂ ಆಯಿತು. ಮುಂದೆ ತಾವೆಲ್ಲಿಗೆ, ಯಾರ ಹತ್ತಿರ ಕಳುಸುತ್ತೀರೊ--ಅದೂ 
ಹೇಳಿಬಿಡಿ. ಈ ಕಂಭದ ಸಾಲಿಗೆ ಕೊನೆಯಾವುದು ಎಂದು ಹೇಳಿದರೆ, ಅಲ್ಲಿಗೆ ಹೋಗಿ 
ಸುತ್ತು ಹಾಕಿ ನಿಲುತ್ತೇನೆ.' 


ಆತನ ಆ ಮಾತಿನಿಂದಲೇ ಆತನಿಗೆ ಪ್ರಭುಗಳ ಭೇಟಿಯಾಗಿಲ್ಲವೆಂಬುದನ್ನು 
ಅರ್ಥ ಮಾಡಿಕೊಂಡ ಗ೦ಗರಾಜರು, ಆತನ ಒರಟು ಮಾತಿನ ಹಿಂದಿನ 
ಅಸಮಾಧಾನಕ್ಕೂ ಕಾರಣವನ್ನು ಅರಿತುಕೊಂಡು 


'ಪ್ರಭುಗಳು ಈಗ ಯಾವುದೋ ವಿಶೇಷ ಕಾರ್ಯದ ಗಡಿಬಿಡಿಯಲ್ಲಿದ್ದಾರೆ. 
ಅವರೇ ನಿಮ್ಮನ್ನು ಕಾಣಲಿಲ್ಲ ಎಂದು ಅಸಮಾಧಾನ ಪಟ್ಟುಕೊಳ್ಳಬಾರದು...' 


`ಆ ವಿಶೇಷ ಕಾರ್ಯವೇನೆಂಬುದನ್ನು ನಾನು ಬಲ್ಲೆ ಅದನ್ನು ಹೇಳಿ, 
ಅದಕಾಗಿಯೇ ಮಾರಸಿ೦ಗಮಯ್ಯನವರು ನನ್ನನ್ನು ಕಳುಹಿಸಿದರು. ಹೋಗಲಿ-- 
ನಿಮಗಾದರೂ ವ್ಯವಧಾನವಿದೆಯೊ! ಇಲ್ಲವೋ?' 


`ವ್ಯವಧಾನವಿಲ್ಲದೆ ಏನು- ನನ್ನ ಹೊತ್ತು ತಮ್ಮದು. ತಾವು ಕಂಡುಹಿಡಿದಿರುವ 
ಅದ್ಬುತ ವಿಶೇಷವನ್ನು ನನ್ನಮಂದಬುದ್ಧಿಗೆ ಅರಿವಾಗುವಂತೆ ವಿವರಿಸಬೇಕು.' 


--ಎಂದು ಬೇಡಿದರು ಗಂಗರಾಜರು. 


ಗ೦ಗರಾಜರ ಆ ಮಾತನ್ನುಕೇಳಿ, ಆ ಮಾತಿನಲ್ಲಿಕುಹಕದ ಕಸಿವಿಲ್ಲವೆ೦ಬುದು 
ಮನವರಿಕೆಯಾಗಿ, ಗೌರಾಚಾರಿಯ ಕಣ್ಣುಗಳಲ್ಲಿ ಅದುವರೆಗೂ ಹೂಳೆಯುತ್ತಿದ್ದ 
ಕಠೋರತೆ ಕರಗಿ, ಮ್ಯದುವಾಯಿತು. 


'ನಾನೇ ಸರ್ವಜ ಎಂದುಕೊಳದವರು ಒಬರನಾದರೂ ಕಂಡದ್ದು ನನ 
೪ ೪ ಬ ಈ ಐ ಮ 
--ಎಂದು ಹೇಳಿ, ಗೌರಾಚಾರಿ, ಅದುವರೆಗೂ ಹೊರೆಗೆ ತೆಗೆಯದೆ, 


ಎದೆಯಮೇಲಿನ ಹಚ್ಚಡದ ಮರೆಯಲ್ಲಿ ಇಟ್ಟು ಕೊ೦ಡಿದ್ದ ಒ೦ದು ಬಟ್ಟೆಯ ಗ೦ಟನ್ನು 
ಹೊರತೆಗೆದ. 


ಗ೦ಗರಾಜರು, ಬೋಕಿಮಯ್ಯ ಇಬ್ಬರೂ ಆ ಬಟ್ಟೆಯ ಗ೦ಟನ್ನು ಅದರೊಳಗೆ 
ಏನು ಪವಾಡ ಅಡಗಿದೆಯೋ ಎ೦ಬಂತೆ ಕುತೂಹಲದಿ೦ದ ನೋಡಿದರು. 


ಗೌರಾಚಾರಿ, ಆ ಬಟ್ಟೆಯ ಗ೦ಟನ್ನು ನಿಧಾನವಾಗಿ ಹೂವನ್ನು 
ಬಿಡಿಸುವನನಂತೆ ಮೃದುವಾಗಿ ಬಿಚ್ಚಿ ಅದರೊಳಗೆ ಇದ್ದುದನ್ನು ಹೊರತೆಗೆದು 
ಗಂಗರಾಜರ ಮುಂದೆ ಇರಿಸಿದ. 


ಆತ ಹೊರತೆಗೆದು ಇರಿಸಿದುದು ಒಂದು ಲೋಹ ನಿರ್ಮಿತವಾದ ರಥದ 
ಮಾದರಿ. ಅಂಗೈಯ ಮೇಲೆ ನಿಲ್ಲಿಸಿಕೊಳ್ಳುವಷ್ಟು ಪುಟ್ಟದಾದ ಆ ರಥದ ನಾನಾ 
ಭಾಗಗಳೂ, ಕುದುರೆಗಳೂ, ಆ ಪ್ರಮಾಣಕ್ಕೆ ಅನುಗುಣವಾಗಿಯೇ ನಿರ್ಮಿತವಾಗಿದ್ದವು. 
ಆದರೆ ಆ ರಥಕ್ಕೆ ಸಾಮಾನ್ಯರಥಗಳಿಗಿರುವಂತೆ ಎರಡು ಗಾಲಿ ಇರದೆ, ನಾಲ್ಕು ಗಾಲಿಗಳು 
ಇದ್ದು ಹಿಂಭಾಗದ ಎರಡು ಮುಂಭಾಗದ್ದಕ್ಕಿ೦ತ ಕಿರಿಯದಾಗಿದ್ದವು. ಆ ರಥದಲ್ಲಿದ್ದ 
ವಿಶೇಷವೆಲ್ಲಾಆ ಚಕ್ರಗಳಲ್ಲಿ ಮತ್ತು ಆ ಚಕ್ರಗಳನ್ನು ಸೇರಿಸಿದ ಸರಪಳಿಗಳಲ್ಲಿತ್ತು. 


ಆ ಚಕ್ರಗಳು, ವಾಡಿಕೆಯ ಚಕ್ರದಂತೆ ವೃತ್ತಾಕಾರವಾಗಿರದೆ, ಆ ವೃತ್ತವನ್ನುಮಧ್ಯೆ 
ಮಧ್ಯೆ ಸಮಪ್ರಮಾಣವಾಗಿ, ಹಲ್ಲುಗಳಾಗಿ ಕೊರೆದು, ಆ ಹಲ್ಲುಗಳಮೇಲೆ, ಅದನ್ನು 


ಹಿಡಿದುಕೊಂಡು, ಚಕ್ರಸುತ್ತಿದ೦ತೆಯೇ ಸುತ್ತಾದ, ತಳಭಾಗಕ್ಕೆ ನಯವಾದ ಲೋಹದ 
ಸರಪಳಿಯನ್ನು ಹಾಕಿತ್ತು 


ಆ ಭಾಗಗಳನ್ನು ಬಿಡಿಸಿ, ಗ೦ಗರಾಜರಿಗೆ ತೋರಿಸಿ ಗೌರಾಚಾರಿ ಹೇಳಿದ: 


'ನೋಡಿ- ಸ್ವಾಮಿ ನಾನು ಕಂಡು ಹಿಡಿದಿರುವ ಪವಾಡವೆಲ್ಲಾ ಇಷ್ಟೆ. ಜನ 
ಆಡಿಕೊಳ್ಳುವಂತೆ ನಾನು ಮನವಿಕಳನೂ ಅಲ್ಪ ಮಾಂತ್ರಿಕನೂ ಅಲ್ಲ ಇದನ್ನು ಹೀಗೆ 
ನಿರ್ಮಿಸುವ ಯೋಚನೆ ನನಗೆ ಬ೦ದ ಸಂದರ್ಭ ಹೀಗೆ 


`ಬಳ್ಳಿಗಾಮೆ ನನ್ನ ಹುಟ್ಟೂರು ಎ೦ದು ನಾನು ಹೇಳಲಿಲ್ಲವೇ? ಅದು ನನ್ನ 
ಹುಟ್ಟೂರು ಅಷ್ಟೇ ಅಲ್ಲ--ನನ್ನನ್ನು ಹಾಳುಮಾಡಿದ ಊರೂ ಅದೇ. ಆ ಊರಿನಲ್ಲಿ 
ನನಗಿರುವ ಆಪ್ತರು ಎಂದರೆ-ಹೆಗ್ಗಡೆ ಮಾರಸಿಂಗಮಯ್ಯನವರು ಒಬ್ಬರೇ. ಅವರು 
ನನ್ನಲ್ಲಿ ವಿಶ್ವಾಸವಾಗಿರುವುದರಿಂದ ಎರಡು ಹೊತ್ತಿನ ಆನ್ನ ಕಂಡು, ಈ ಘಟ 
ಜೀವಂತವಾಗಿ ಉಳಿದಿದೆ. ಇಲ್ಲವಾದಲ್ಲಿ ಎಂದೋ ಉಪವಾಸ ಸಾಯಬೇಕಾಗಿತ್ತು' 


`ನನಗೆ ಚಿಕ್ಕವನಾಗಿದ್ದಾಗಲಿಂದಲೂ ಒಂದು ಕೆಟ್ಟಬುದ್ಧಿ: ಯಾವುದನ್ನು 
ನೋಡಿದರೂ ಅದು ಹೀಗೇಕೆ? ಅದನ್ನುಹೀಗೆ ಬದಲಾಯಿಸಿದರೆ ಏನಾಗುತ್ತದೆ ಎಂದು 
ಹುಡುಕಿ ನೋಡುವುದು, ಆ ಬುದ್ದಿಗೆ ಬಿದ್ದೇ ತಲೆತಲಾಂತರದಿಂದ ನಮ್ಮ ಮನೆತನಕ್ಕೆ 
ಬಂದ ಚಿನ್ನದ ಕೆಲಸ ಮಾಡುವುದನ್ನು ಬಿಟ್ಟು ಈ ಕಬ್ಬಿಣದ ಕೆಲಸಕ್ಕೆ ಬಿದ್ದು ಹೊಟ್ಟಿಗೆ 
ಹಿಟ್ಟಿಲ್ಲದ ಹಾಗೆ ಮಾಡಿಕೊಂಡೆ.' 


'ನಮ್ಮಅಯ್ಯಇದ್ದಷ್ಟುದಿನವೂ ಗಿಳಿಗೆ ಹೇಳಿದ ಹಾಗೆ ಹೇಳಿದ 'ಚಿನ್ನಮುಟ್ಟಿದ 
ಕೈಕಬ್ಬಿಣ ಮುಟ್ಟಬಾರದೋ. ಆದು ನಮಗೆ ಬ೦ದದ್ದಲ್ಲ-ಕಮ್ಮಾರನ ಕೆಲಸ. ಈ ಅಡ್ಡದಾರಿ 
ಹಿಡಿಯುವ ಬುದ್ದಿ ಬೇಡ' ಅ೦ತ. ನಾನು ಆತನ ಮಾತುಕೇಳಲಿಲ್ಲ ಏನೋ 
ಮಾಡುವುದಕ್ಕೆ ಹೋಗಿ, ಹಿಡಿ ಕಬ್ಬಿಣ ಕೆಟ್ಟರೆ, ಹೋಗಲಿ ಅಂತ ಬೆಂಕಿಯಲ್ಲಿ ಎಸೆಯ 
ಬಹುದು. ನಮ್ಮಂಥ ಬಡವರು ಚಿನ್ನಹಾಗೆ ಕೆಡಿಸೋಕೆ ಆದೀತಾ. `ನನಗೆ ಇದೇ ಇರಲಿ' 


ಅಂತ ಅಂದೆ. ಅದೇನೊ ಹೆಗ್ಗಡೆಯವರಿಗೆ ನನ್ನನ್ನುಕ೦ಡರೆ ತುಂಬಾ ವಿಶ್ವಾಸ. 'ದೇವರು 
ನಿನಗೆ ಏನು ಕೆಲಸ ಮಾಡುವ ಬುದ್ಧಿಕೊಟ್ಟಿರೆ ಅದು ಮಾಡು. ನಿನ್ನ ಹೊಟ್ಟಿಗೆ 
ಅರಕೆಯಾದಕೆ ನನಗೆ ಹೇಳು' ಅ೦ತ ಹೇಳಿ, ನನ್ನ ಕೈ ಹಿಡಿದು ಕಾಪಾಡಿದರು. ಅಷ್ಟೇ 
ಅಲ್ಲ-ನಾನು ಬೇಗ ಹದವಾಗದ ಕಬ್ಬಿಣ ಕುಟ್ಟಿ ಮೈ ನೋವುಮಾಡಿಕೊಳ್ಳುವುದನ್ನು 
ನೋಡಲಾಗದೆ- 'ಗೌರಾಚಾರಿ, ನೀನು ಹೀಗೇ ಕಬ್ಬಿಣ ಕುಟ್ಟಿ ಕುಟ್ಟಿ ಸತ್ತು ಹೋಗ್ತೀಯಾ? 
ಅದರ ಬದಲು ಅಷ್ಟು ಹೊನ್ನು ಕೊಡ್ತೀನಿ. ಅದರಲ್ಲಿ ಸಣ್ಣದಾಗಿ ನಿನಗೇನುಬೇಕೋ 
ಮಾಡಿಕೊ. ಅದು ಸರಿಹೋದರೆ ಆಮೇಲೆ ಕಬ್ಬಿಣದಲ್ಲೆ ಮಾಡಿಕೊಳ್ಳಬಹುದು. ಶ್ರಮ 
ಕಡಿಮೆಯಾಗುತ್ತೆ' ಅಂತ ಹೇಳಿ, ಇಪ್ಪತ್ತುಗರ್ಯಾಣ ತೂಕದ ಹೊನ್ನು ಕೊಟ್ಟಿದ್ದರು. 
ಆಂಥ ಧಣಿ ಅವರು.' 


`ಒ೦ದು ದಿನ, ಹೆಗ್ಗಡೆಯವರನ್ನು ನೋಡಬೇಕು ಎ೦ದು ಅವರ ಬಿಡಾರಕ್ಕೆ 
ಹೋದಾಗ, ಅಯ್ಯನವರು ಮೇಲಕ್ಕೆ ಏಳಲಾಗದ ಹಾಗೆ ಮಲಗಿಬಿಟ್ಟದ್ದರು. 'ಮೈಯಲ್ಲಿ 
ಏನು ಜಡ್ಡು? ಜ್ವರಾನಾ? ಮದ್ದು ತರಲೇ?' ಅಂತ ಕೇಳಿದೆ. ಅದಕ್ಕೆ ಅಯ್ಯನವರು 
ಉತ್ತರ ಕೊಡುವುದಕ್ಕೂ ಆಗದೆ ನರಳಿದರು. ಅವರು ನರಳಿದ್ದನ್ನು ನೋಡಿ, ನನಗೆ 
ಕರುಳಿಗೆ ಸೂಜಿ ಚುಚ್ಚಿದ ಹಾಗಾಗಿ ಕಣ್ಣಿನಲ್ಲಿ ನೀರು ಬಂತು. ಅಯ್ಯನವರ ಪಕ್ಕದಲ್ಲೇ 
ಕೂತು, ಅವರಿಗೆ ಉಪ್ಪು ಬಿಸಿನೀರಿನ ಕಾವು ಕೊಡುತ್ತಿದ್ದ ಮಾಚಿಕಬ್ಬೆಯವರನ್ನು- 
'ಅವ್ವಾ ಅಯ್ಯನೋರು ಯಾಕೆ ಹಿಂಗೆ ನರಳ್ತಾರೆ?' ಅಂತ ಕೇಳಿದೆ. ಅದಕ್ಕೆ ಆ ಅವ್ವ 
ಕಣ್ಣುತು೦ಬ ನೀರಿಟ್ಟುಕೊ೦ಡು-'ನಾನೇನು ಹೇಳ್ಲಿ ಆಚಾರಿ. ಈ ಲೋಕದಲ್ಲಿ ಎಂಥೆಂಥ 
ಪುಣ್ಯಾತ್ಮರೋ ಆಗಿಹೋದರು. ಆದರೆ ಈ ಹಾಳು ರಥದ ಕುಲುಕಾಟ ತಪ್ಪಿಸೋ ಅಂಥ 
ಪುಣ್ಯಾತ್ಮ ಹುಟ್ಟಲಿಲ್ಲ. ಕಲ್ಲುದಾರೀಲಿ, ಒ೦ದು ಹರಿದಾರಿ ದೂರ ರಥದಲ್ಲಿ ಹೋಗಿ 
ಬಂದರೆ ಸಾಕು-ತಂದೆ ತಾಯಿ ಇಟ್ಟಿ ಬಜೆ ಬೆಣ್ಣೆ ಎಲ್ಲಾ ಕರಗಿ ಹೋಗಿ, ಮೈ ಎಲುಬು 
ಪುಡಿಪುಡಿಯಾಗುತ್ತೆ. ಎಷ್ಟು ಮಜ್ಜನ ಮಾಡಿದರೂ ಇಲ್ಲ ನಾರಾಯಣ ತೈಲದಲ್ಲಿ ಮೈ 
ಮುಳುಗಿಸಿದರೂ ಇಲ್ಲ: ಒ೦ದು ಸಲ ಪ್ರಯಾಣ ಮಾಡಿದ ಮೈ ಕೈ ನೋವು 


ಹೋಗಬೇಕೆಂದರೆ. ಮೂರು ಮಾಸ ಬೇಕು. ಒ೦ದು ಸಲ ಹೋದವರಿಗೆ ಇನ್ನು ಸಾಕಪ್ಪಾ 
ಈ ರಥ ಪ್ರಯಾಣ ಅನ್ನಿಸುತ್ತೆ. ಹಾಗಿರೋವಾಗ ಇನ್ನು 'ಅಲ್ಲಿ ಆ ಯುದ್ಧ ಇಲ್ಲಿ ಈ 
ತುರುಗಾಳಗ' ಅ೦ತ ಹಗಲಿರುಳೂ ರಥದಲ್ಲಿ ಕೂತು ಊರೂರು ಸುತ್ತೋರ ಪಾಡೇನು 
ಹೇಳ್ತೀಯ? ನೀನು ಅದೂ ಇದೂ ಅಂತ ನೂರೆಂಟು ಏನೇನೊ ಕೆಲಸಕ್ಕೆ ಬಾರದ್ದು 
ಮಾಡ್ತೀಯ, ಅಂಥ ಸಾವಿರದ ಬದಲು ಇಂಥದು ಬಒಂದೇನಾದರೂ 
ಕ೦ಡುಹಿಡೀಬಾರದೆ. ಕೋಟೆ ಜನ ತಾಯಂದಿರು, ನನ್ನಂಥ ಹೆಂಗಸರು ಹರಸ್ತಾರೆ'- 
ಅಂದರು. 


`ಅವ್ವೆಯವರು ಹೇಳಿದ ಮಾತನ್ನು ಕೇಳಿ, ಅಯ್ಯನವರು ನರಳುತ್ತಲೇ ನಕ್ಕು- 
`ಒಳ್ಳೇ ಮಾತು ಹೇಳಿದೆ ಮಾಚಿ. ರಥದ ಗಾಲಿ ಮರದ್ದಾಗಿರೊವರೆಗೂ, ಮಾರ್ಗದಲ್ಲಿ 
ಕಲು, ತಗ್ಗು ದಿಣ್ಣೆ ಇರೋವರೆಗೂ, ಯುದ್ದ ಕರ್ಮವನ್ನು ಗಂಟಿಹಾಕಿಕೊಂಡ 
ನಮ್ಮಂಥವರಿಗೆ ಮೈ ನೋವು ತಪ್ಪಿದ್ದಲ್ಲ ಅದಕ್ಕೆ ಗೌರಾಚಾರಿ ಏನು ಮಾಡಬೇಕು? 
ಯುದ್ಧಕ್ಕೆ ರಥದಲ್ಲಿ ಕುಳಿತುಕೊ೦ಡು ಹೋಗಲಾರದ ಈ ಗೋಳಿಗಾಗಿಯೇ ವಿಷ್ಣು 
ಗರುಡನನ್ನು ಶಿವ ನಂದಿಯನ್ನು ವಾಹನಮಾಡಿಕೊಂಡನೆಂದು ಕಾಣುತ್ತೆ! ದೇವತೆಗಳ 
ಪಾಡೇ ಹಾಗಾದ ಮೇಲೆ ಇನ್ನು ನಮ್ಮಂಥ ನರಮನುಷ್ಯರ ಪಾಡೇನು. ಮಯ, 
ವಿಶ್ವಕರ್ಮರೇ ಮಾಡಲಾಗದ್ದನ್ನು ನಮ್ಮ ಗೌರಾಚಾರಿ ಮಾಡುವುದು ಸಾಧ್ಯವೆ?” 
ಎ೦ದರು. ಮಾತನಾಡಿದರೂ ಅಯ್ಯನವರಿಗೆ ಮೈ ಎತ್ತಿ ಕುಸಿದ ಹಾಗಾಗುತ್ತಿತ್ತೇನೋ. 


ಮಾತನಾಡುತ್ತಾನರಳಿದರು.` 


'ಅಯ್ಯನೋರು ಹೇಳಿದ್ದು ಕೇಳಿ ನನಗೇಕೊ ಕರುಳು ಕಿವಿಚಿದ ಹಾಗಾಯಿತು. 
`ಉ೦ಟೇ ಬುದ್ಧಿ ರಥ ಬರೋದಾರೀಲಿ ಇರಬಾರದು ಅನ್ನೋ ಬುದ್ದಿ ತಗ್ಗು ದಿಣ್ಣೆಗಿಲ್ವ 
ಅದರ ಮೇಲೆ ಓಡಬಾರದು ಅನ್ನೋ ಬುದ್ದಿ ಮರದ ಗಾಲಿಗೆ, ಅದನ್ನು ಎಳೆಯೋ 
ಪಶುವಿಗಿಲ್ಲ ಅಂತ ನಾವೂ ಬಾಯಿ ಮುಚ್ಚಿಕೊಂಡು ಅನುಭವಿಸೋದಕ್ಕೇನಾ ದೇವರು 
ನಮಗೆ ಬುದ್ಧಿ ಕೊಟ್ಟಿರೋದು? ಹಂಗಂದ್ರೆ ಆಗದು. ಎಲ್ಲಾ ವ್ಯಾಧೀಗೂ ಮದ್ದುಮಾಡಿದ 


ಹಾಗೆ, ಇದಕ್ಕೂ ಏನಾರ ಒಂದು ಮದ್ದು ಹುಡುಕಲೇ ಬೇಕು' ಎಂದೆ ನಾನು. ಅದಕ್ಕೆ 
ಅಯ್ಯನೋರು 'ನರವೈದ್ಯ ಅಶ್ವವೈದ್ಯ ಗಜವೈದ್ಯವೆಲ್ಲಾ ಆಯಿತು. ಇನ್ನು ಉಳಿದದ್ದು.ಈ 
ರಥವೈದ್ಯವೊ೦ದು. ಅದೇನು ಮಾಡುತ್ತೀಯೊ ಮಾಡು. ನೀನು ಕೇಳಿದ್ದು ಕೊಟ್ಟೇನು' 
ಎಂದರು. 'ಆಗ್ಲಿಬುದ್ಧಿ ಅಂಥಾದ್ದೇನಾದರೂ ಕ೦ಡುಹಿಡಿಯದೆ ಹೋದರೆ ಮತ್ತೆ ನಿಮಗೆ 
ಸೋಲುಮೊಕ ತೋರಲಿಕ್ಕಿಲ್ಲ' ಎ೦ದು ಶಪಥ ಮಾಡಿಕೊಂಡು ಬಂದೆ. 


`ಆ ಹೊತ್ತಿನಿಂದ ನನ್ನ ಬುದ್ದಿಗೆ ಇದೇ ಹುಚ್ಚಾಗಿ ಹೋಯಿತು. ಈ ಜೀವಕ್ಕೆ 
ಊಟ, ತಿಂಡಿ, ನಿದ್ದೆ ನೀರಡಿಕೆ ಯಾವುದೂ ಬೇಕಾಗಲಿಲ್ಲ ಅವತ್ತಿನವರಿಗೆ ನಾನು 
ರಥವನ್ನೇ ಸರಿಯಾಗಿ ನೋಡಿರಲಿಲ್ಲ. ಎಲ್ಲೋ ಒಂದೆರಡು ಸಲ ರಥದಲ್ಲಿ ಕುಳಿತದ್ದೇ 
ವಿನಾ, ಅದರ ವಿಚಾರ ಏನೂ ನನಗೆ ತಿಳಿದಿರಲಿಲ್ಲ. ಹ೦ಗಾಗಿ, ನನ್ನ ವಿಷಯ ನೀರೇ 
ನೋಡದೋನು ಈಜು ಕಲಿಯುವುದಕ್ಕೆ ಹೋದ ಹಾಗಿತ್ತು ಹಟ ಅಂತೂ 
ತೊಟ್ಟಿದ್ದಾಗಿತ್ತು. ಇನ್ನೇನು ಮಾಡೋದು-ಓನಾಮದಿ೦ದ ಆ ವಿದ್ಯೆ ಕಲಿಯೋಕೆ 
ಆರಂಭಿಸಿದೆ. ರಥ ಕೆಲಸಮಾಡೊ ಬಡಗಿಗಳು, ಕಮ್ಮಾರರ ಹತ್ತಿರ ಹೋಗಿ, ಅವರು 
ರಥಕ್ಕೆ ಗಾಲಿ ಹೇಗೆ ಜೋಡಿಸುತ್ತಾರೆ, ಅದು ತಿರುಗುವಂತೆ ಕೀಲು ಹೇಗೆ ಕೂಡಿಸುತ್ತಾರೆ 
ಎನ್ನುವುದನ್ನೆಲ್ಲಾ ನೋಡಿಕೊಂಡೆ. ಅವರು ರಥ ಮಾಡುವಾಗ ಅಲ್ಲೇ ಕುಳಿತು 
ನೋಡುತ್ತಾ ಇದ್ದೆ ನಾನು ಹಾಗೆ ಮಾಡುವುದು ಅವರಿಗೆಲ್ಲಾ ಹಾಸ್ಯಕ್ಕೆ ಕಾರಣವಾಯಿತು. 
`ಏನು ಆಚಾರಿ, ಚಿನ್ನದ ಕೆಲಸ ಬಿಟ್ಟು ರಥದ ಕೆಲಸ ಕಲಿಯೋಕೆ ಬಂದೆಯಾ?” ಎಂದು 
ಕೇಳಿ ನಗುತ್ತಿದ್ದರು. ನಾನು ಅವರಿಗೆ ರಥದ ಕೆಲಸ ತಿಳಿದುಕೊಳ್ಳುತ್ತಿರುವುದಕ್ಕೆ ಕಾರಣ 
ಹೇಳಿದಾಗ, ನನ್ನ ಮಾತು ಕೇಳಿ ಬಿದ್ದು ಬಿದ್ದುನಕ್ಕರು. ಒಬ್ಬೊಬ್ಬರು ಒಂದೊಂದು ರೀತಿ 
ಮಾತನಾಡಿನವರು. ಒಬ್ಬರು 'ಆಚಾರಿ, ನಿಮ್ಮ ಹೆಗ್ಗಡೆಯವರಿಗೆ ಹೇಳಿ, 'ಅದು ಬಹಳ 
ವೆಚ್ಚದ ಕೆಲಸ. ಆಗೋದಿಲ್ಲ ಹೋಗೋದಿಲ್ಲ ಅದು ಬೇಡ. ತಗ್ಗು ದಿಣ್ಣೆ ಇರದ ಹಾಗೆ 
ಮೆತ್ತಗಿರುವ ಬೂರುಗದ ಹತ್ತಿ ಹರಡಿಸಿಬಿಟ್ಟರೂ ಸಾಕು-ನಿಮ್ಮ ಹೆಗ್ಗಡೆಯವರಿಗೆ ಏನೂ 
ಆಯಾಸವಿಲ್ಲ. ಬೂರುಗದ ಹತ್ತಿಗೇನು ಬರ-ಕಾಡು ಶೋಧಿಸಿದರೆ ಬೇಕಾದಷ್ಟು 


ಸಿಗುತ್ತದೆ' ಎ೦ದರು. ಹೀಗೇ ಒಬ್ಬೊಬ್ಬರೂ, ನನ್ನ ಪ್ರಯತ್ನವನ್ನು ಆಡಿಕೊ೦ಡು ನಕ್ಕರೇ 
ವಿನಾ ಹೀಗಲ್ಲಹೀಗೆ ಮಾಡಬಹುದು ಎಂದು ಹೇಳುವ ಪುಣ್ಯಾತ್ಮರೊಬ್ಬರೂ ಕಾಣಲಿಲ್ಲ' 


`ಒಬ್ಬೊಬ್ಬರೇನೋ 'ರಥದ ಭಾರ ಹೆಚ್ಚಾಗಿದ್ದರೆ ಕುಲುಕಾಟ ಅಷ್ಟು 
ಕಾಣುವುದಿಲ್ಲ' ಎಂದು ಹೇಳಿದರೂ ಆ ಅನುಭವದ ಮಾತಿನಿಂದ ನನಗೇನೂ 
ಉಪಯೋಗ ಕಾಣಲಿಲ್ಲ ಸಾಮಾನು ಹೊರುವ ಬ೦ಡಿಯಾದರೆ ಭಾರವಾಗಿರುತ್ತೆ. ಜನ, 
ಒಬ್ಬೊಬ್ಬರೇ ಕುಳಿತು ಹೋಗುವ ರಥ ಭಾರವಾಗುವುದು ಹೇಗೆ ಸಾಧ್ಯ? 
ಭಾರವಾಗಿರಬೇಕು ಎ೦ದು ಕಬ್ಬಿಣದಲ್ಲಿ ರಥಮಾಡಿದರೆ, ಅದನ್ನು ಎಳೆಯುವ 
ಕುದುರೆಗಳನ್ನು ಎಲ್ಲಿಂದ ತರುವುದು? ಇದೆಲ್ಲಾ ಯೋಚನೆ ಮಾಡಿ, ಆ ಮಾತನ್ನು ಕೈ 
ಬಿಟ್ಟೆ' 


'ಆದರೂ ಆ ಯೋಚನೆ ನನಗೆ ತಪ್ಪಲಿಲ್ಲ ತಾಮ್ರದಲ್ಲಿ ನಿಜವಾದ 
ರಥದಂತೆಯೇ ಅಚ್ಚ ಕೀಲುಗಳುಳ್ಳ ಒ೦ದು ರಥವನ್ನು ಮಾಡಿಕೊ೦ಡು ಮನೆಯ 
ಅ೦ಗಳದಲ್ಲೇ ಅದನ್ನು ಎಳೆಯುತ್ತಾ ಏರಿಳಿವಿನ ಮೇಲೆ ಓಟದ ಪರಿಣಾಮ, ಅದರ 
ಒಂದೊಂದು ಭಾಗದ ಮೇಲೂ ಹೇಗಾಗುವುದೆಂದು ಲೆಕ್ಕ ಹಾಕತೊಡಗಿದೆ. ನನ್ನ 
ಯೋಚನೆಯಲ್ಲಿ ನನಗೆ ಯಾರೂ, ಯಾವ ವಿಧದಲ್ಲಿಯೂ ನೆರವಾಗದೆ ಹೋದರೂ, 
ನನ್ನಗೀಳನ್ನು ಅಣಕಿಸುವವರಿಗೇನೂ ಕಡನಮೆಯಿರಲಿಲ್ಲ ಕಡೆಗೆ 'ರಥವೈದ್ಯ' ಎಂದು 
ನಾಮಕರಣವನ್ನು ಮಾಡಿದರು.' 


'ಅವರಿವರು ಅನ್ನುವುದೇನು, ಹೆಗ್ಗಡೆಯವರೇ 'ಇದೆಲ್ಲಿಯ ಹುಚ್ಚು 
ಹಚ್ಚಿಸಿಕೊಂಡೆ ಬಿಡು, ಗೌರಾಚಾರಿ' ಎಂದರು. ಆದಕೆ ನಾನು ಯಾರ ಬುದ್ದಿವಾದಕ್ಕೂ 
ಅಣಕಕ್ಕೂ ಜಗ್ಗುವ ಸ್ಥಿತಿಯಲ್ಲಿರಲಿಲ್ಲ. 


'ಒ೦ದು ದಿನ ಹೀಗೇ ಯೋಚಿಸುತ್ತಾ ಊರಮುಂದಿನ ತಾವರೆಕೆರೆಯ 
ಬಳಿಯ ತೋಪಿನಲ್ಲಿಕುಳಿತಿರುವಾಗ ಎಳನೀರು ಕದಿಯಲು ತೆ೦ಗಿನ ಮರವನ್ನುಹತ್ತಿದ 


ವಾನರವೊ೦ದನ್ನು ನೋಡಿದೆ. ಅದು ಕೈಯಿ೦ದ ಗರಿಯನ್ನು ಹಿಡಿದು, ಮತ್ತೊ೦ದು 
ಕೈಯಿಂದ ಕಾಯನ್ನು ಬಗೆಯುತ್ತಿತ್ತು. ಆದನ್ನು ನೋಡಿದಾಗ, ಆಕಸ್ಮಿಕವಾಗಿ ಕೈ ಜಾರಿ 
ಕೆಳಗೆ ಬಿದ್ದರೆ ಏನು ಗತಿ ಎಂದು ಯೋಚನೆಯಾಯಿತು. ಅದನ್ನೇ ನೋಡುತ್ತಾ ಕುಳಿತೆ- 
ಸ್ವಲ್ಪ ಹೊತ್ತಿಗೆ ಎಳನೀರಿನ ಕಾಯನ್ನು ತಿ೦ದ ಕಪಿ, ಆ ಎತ್ತರದಿ೦ದ ಕೆಳಗೆ ಧುಮುಕಿತು. 
ಅದರ ಕಾಲು ಮುರಿಯುವುದು ಖಂಡಿತ ಎಂದುಕೊಂಡೆ ನಾನು. ಆದರೆ ಕಪಿಗೆ ಮಾತ್ರ 
ಏನೂ ಆಗಲಿಲ್ಲ. ಧುಮುಕಿದ ನೋವೇ ಇಲ್ಲದಂತೆ ಮತ್ತೊಂದು ಮರಕ್ಕೆ 
ಹಾರಿಹೋಯಿತು. ನಮಗೆ ದಾರಿಯಲ್ಲಿ ನಡೆಯುವಾಗ ಜಾರಿದರೂ ಕಾಲು 
ಮುರಿಯುತ್ತದೆ. ಹಾಗಿರುವಾಗ ಭೇರು೦ಡ ಸ್ತಂಭದ ಮಾನದಲ್ಲಿಎರಡು ಮೂರು ಕಂಭ 
ಉದ್ದವಿದ್ದತೆ೦ಗಿನ ಮರದಿ೦ದ ಧುಮುಕಿದರೂ ಅದರ ಕಾಲೇಕೆ ಮುರಿಯಲಿಲ್ಲಎ೦ಬ 
ವಿಚಾರಕ್ಕೆ ಬಿದ್ದೆ ಅಂದಿನಿಂದ ಅದರ ಸತ್ಯವನ್ನು ಪರೀಕ್ಷಿಸಲು ಪ್ರತಿದಿನವೂ ಕಪಿಗಳು 
ಮೇಲಿನಿಂದ ಧುಮುಕುವುದನ್ನು ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡತೊಡಗಿದೆ. ಹಾಗೆ ನಾಲ್ಕಾರು 
ದಿನ ನೋಡಿದ ಬಳಿಕ ಒ೦ದು ದಿನ ಕಪಿಯ ಯುಕ್ತಿ ಅರಿವಾಯಿತು. ಕಪಿ ಎತ್ತರದಿ೦ದ 
ಧುಮುಕಿದಾದ ಅದು ನಮ್ಮಂತೆ ಕಾಲನ್ನು ನೆಲಕ್ಕೆ ಊರಲು ಯತ್ನಿಸುವುದಿಲ್ಲ 
ಹಾಗಾಗಿದ್ದರೆ ಅದರ ಕಾಲು ನಮ್ಮ ಕಾಲಿನ೦ತೆಯೇ ಮುರಿಯುತ್ತಿತ್ತು. ಅದು ನೆಲಕ್ಕೆ 
ಧುಮುಕಿದಾಗ ನೆಲಕ್ಕೆ ಬಿದ್ದ ಚೆಂಡಿನಂತೆ ಮತ್ತೆ ಪುಟಿ ಏಳುವುದರಿಂದ ಅದು 
ಅಪಾಯವನ್ನು ತಪ್ಪಿಸಿಕೊಳ್ಳುತ್ತದೆ. ಅದನ್ನು ನೋಡಿದ ಬಳಿಕ ನನಗೆ ರಥಚಕ್ರ ಇಳುವಿಗೆ 
ಬೀಳುವಾಗ, ಕಲ್ಲಿನಮೇಲೆ ಕುಪ್ಪಳಿಸುವಾಗ ಹೀಗೆ ಅದು ಪುಟವೆದ್ದು ಮತ್ತೆ ನೆಲದ 
ಮೇಲೆ ಓಡುವಂತಾದರೆ, ಆ ಕುಲುಕಾಟದ ಪೆಟ್ಟು ರಥದಲ್ಲಿ ಕುಳಿತವರಿಗೆ ತಗಲದೆ 
ಹೋಗಬಹುದು ಎನಿಸಿತು. ಆ ಅನಿಸಿಕೆ ನನ್ನ ಮನದಲ್ಲಿ ಮೂಡಿದ ಗಳಿಗೆಯಲ್ಲಿ ನೀವು 
ನನ್ನನ್ನುನೋಡಬೇಕಾಗಿತ್ತು. ಏನೋ ದೊಡ್ಡನ್ನಿಧಿ ಸಿಕ್ಕಷ್ಟು ಹರ್ಷವಾಯಿತು.' 


`ತೋಪಿನಿ೦ದ ಮನೆಗೆ ಹಿಂತಿರುಗಿದವನ ಅಂಥ ಉಪಕರಣವೊಂದನ್ನು 
ರಚಿಸುವ ಯೋಚನೆಗೆ ಆರಂಭಿಸಿದೆ. ಎಷ್ಟೋ ದಿನ ಯೋಚಿಸಿದ ಬಳಿಕ, ಏನೇನೋ 
ನೂರೆಂಟು ಪ್ರಯತ್ನ ಮಾಡಿದ ಬಳಿಕ, ಸೇನೆಯಲ್ಲಿ ಬಳಸುವ ಬಿಲ್ಲು ನನಗೆ ದಾರಿ 


ತೋರಿಸಿತು. ಬಿಲ್ಲಿನ ಬೆನ್ನನ್ನು ಬಾಗಿಸಿರುವುದು, ಸೆಳೆದು ಬಿಟ್ಟ ನಾಡಿಯ ಆಘಾತ, 
ಬಾಣಗಾರನ ಕೈಗೆ ತಾಗದಿರಲಿ ಎಂದಲ್ಲವೇ? ಅಂದರೆ ಒಂದು ಹದಕ್ಕೆ ಬಾಗಿಸಿದ 
ಲೋಹದ ಪಟ್ಟಿಗೆ, ಹೀಗೆ ಆಘಾತವನ್ನು ತಡೆಯುವ ಶಕ್ತಿಯಿದೆ ಎಂದಾಯಿತು. 
ಹಾಗಾದರೆ, ರಥ ಚಕ್ರ ಕುಪ್ಪಳಿಸಿದಾಗ, ಅದರ ಪೆಟ್ಟನ್ನು ತಡೆಯಲು, ಚಕ್ರದ ಅಜ್ಜಿಗೂ, 
ರಥದ ಆಸನ ಭಾಗದ ಅಡಿಗೂ ಮಧ್ಯೆ ಅಂಥ ಲೋಹದ ಬಿಲ್ಲನ್ನು ನಿಲ್ಲಿಸಿದರೆ, 
ಅದರಿಂದ ಕುಳಿತವರ ಮೈಗೆ ಆ ಆಘಾತ ಅಷ್ಟಾಗದಂತೆ ತದಡೆಯಬಹುದೆಂದು 
ತೋಚಿತು. ಆ ಯೋಚನೆಯ ಪರಿಣಾಮವಾಗಿ ಇದನ್ನು ಸಿದ್ಧಗೊಳಿಸಿದೆ.' 


--ಎಂದು ಹೇಳಿ, ಗೌರಾಚಾರಿ, ಬಟ್ಟೆಯ ಗ೦ಟನಲ್ಲಿದ್ದ ಬಿಲ್ಲಿನಂತೆ ಬಾಗಿದ 
ಲೋಹಪಟ್ಟಿಕೆಯ ಮಾದರಿಯನ್ನು ತೋರಿಸಿದ. ತನ್ನ ಕೈಯಲ್ಲಿದ್ದ ರಥದಿ೦ದ, ಅದನ್ನು 
ರಥಕ್ಕೆ ಹೊಂದಿಸುವ ರೀತಿಯನ್ನೂ ತೋರಿಸಿದ. 


ಅದುವರೆಗೂ ಗೌರಾಚಾರಿ ಹೇಳಿದ ದೀರ್ಪವಾದ ಕಥೆಯನ್ನು ನಡುವೆ 
ಒ೦ದು ಮಾತಾಡದೆ ಕೇಳಿದ ಗ೦ಗರಾಜರು, ಆಗ ರಥಚಕ್ರಗಳನ್ನು ಬಂಧಿಸಿದ ರಜ್ಜು 
ವಿಶೇಷವನ್ನು ತೋರಿಸಿ, 'ಇದೇನು?' ಎಂದು ಕೇಳಿದರು. 


'ಇದು ರಥ ತಗ್ಗು ದಿಣ್ಣೆಗಳ ಮೇಲೆ, ಯಾವ ಬಗೆಯ ಅಪಘಾತಕ್ಕೂ 
ಅವಕಾಶವಿಲ್ಲದಂತೆ ಚಲಿಸಲು ಮಾಡಿದ ಉಪಾಯ. ಈ ಉಪಾಯದ ಯೋಚನೆ 
ನನಗೆ ಬಂದದ್ದು ಒಮ್ಮೆ ಹಾವು ಹರಿಯುವುದನ್ನು ನೋಡಿದಾಗ. ಹಾವು ಎಂಥ 
ಏರಿಳಿವಿನಲ್ಲಿಹರಿಯುವಾಗಲೂ ಅದರ ಮೈಯ ಎಲುಬಿನ ಕೊಂಡಿಗಳು ಆ ಏರಿಳಿತದ 
ವಕ್ರತೆಗೇ ಹೊಂದಿಕೊಳ್ಳುವ ಅವಕಾಶವಿರುವುದರಿಂದ, ಎಂಥ ಒರಟು ನೆಲದ 
ಮೇಲಾದರೂ, ಮುಗ್ಗರಿಸದೆ, ಬೀಳದೆ ವೇಗವಾಗಿ ಚಲಿಸುವುದು ಸಾಧ್ಯವಾಗಿದೆ. ರಥ 
ಚಕ್ರಗಳಿಗೂ ಅಂಥ ಉಪಕರಣವನ್ನು ಜೋಡಿಸಿದರೆ, ಹಾವಿನ ಹಾಗೇ ರಥಗಳೂ ಎಂಥ 
ನೆಲದ ಮೇಲಾದರೂ ವೇಗವಾಗಿ ಓಡುವುದು ಸಾಧ್ಯವಾಗುವುದು ಎನಿಸಿ, ಇದನ್ನು 
ಸರ್ಪದ ದೇಹರಚನೆಯಂತೇ ರಚಿಸಿದೆ. ಈ ಸರಪಳಿಯ ಒಂದೊಂದು ಕೊಂಡಿಯೂ 


ಪ್ರತ್ಯೇಕವಾಗಿರುವುದರಿ೦ದ, ಇದನ್ನು ಸೇರಿಸುವ ತಂತಿಯ ಹಗ್ಗ ಹೇಗೆಂದರೆ ಹಾಗೆ 
ಬಳುಕುವುದರಿ೦ದ, ಇದು ನೆಲದ ಏರಿಳಿವಿನ ಆಕಾರವನ್ನೇ ಧರಿಸಿ ಚಲಿಸಲು 
ಅನುಕೂಲವಾಗಿದೆ. ತಳಭಾಗ ನಯವಾಗಿರುವುದರಿಂದ ರಥದ ಓಟಕ್ಕೆ 
ತಡೆಯಾಗುವುದಿಲ್ಲ. ಈ ಸರಪಳಿಯನ್ನುಹಿಡಿಯಲೆಂದೇ ಚಕ್ರಗಳ ಮೇಲೆ ಹಲ್ಲುಗಳನ್ನು 
ಮಾಡಿರುವುದು. ಮುಂಭಾಗದ ಚಕ್ರಗಳನ್ನು ದೊಡ್ಡದು ಮಾಡಿ, ಹಿಂಭಾಗವನ್ನು 
ಕಿರಿದಾಗಿ ಮಾಡಿರುವುದೂ ಸುಲಭ ಚಲನೆಯ ಉದ್ದೇಶದಿಂದಲೇ. ಹಾವನ್ನು ನೋಡಿ 
ನಾನಿದನ್ನು ಮಾಡುವುದನ್ನು ಕಲಿತದ್ದರಿ೦ದಲೇ ಇದಕ್ಕೆ 'ಸರ್ಪರಜ್ಮು: ಎಂದು 
ಹೆಸರಿಟ್ಟಿದ್ದೇನೆ' 


--ಎ೦ದು ಆ ಉಪಕರಣದ ರಚನಾನಿಧಾನ ಉಪಯೋಗಗಳನ್ನು 
ವಿವರಿಸಿದ ಗೌರಾಚಾರಿ. 


ಅದನ್ನು ವಿವರಿಸಿದ್ದೇ ಅಲ್ಲದೆ, ಆ ಮಾದರಿಗಳನ್ನುನೆಲದ ಮೇಲೆ ನಡೆಸಿ, ಕಿವಿ 
ಕೇಳಿದ ಮಾತು ಕಣ್ಣಿಗೂ ನಂಬಿಕೆಯಾಗುವಂತೆ ತೋರಿಸಿದ. 


ಗೌರಾಚಾರಿ ರಚಿಸಿದ ವಿಶೇಷ ಉಪಕರಣಗಳಿ೦ದಳವಟ್ಟಿ ರಥಗಳಿ೦ದ ತಮ್ಮ 
ದಂಡಯಾತ್ರೆಯ ಕಾರ್ಯಕ್ಕೆ ಎಷ್ಟು ಅನುಕೂಲವಾಗುವುದೆ೦ದು ಮನವರಿಕೆಯಾದ 
ಗ೦ಗರಾಜರಿಗೆ ಹಿಡಿಸಲಾಗದಷ್ಟು ಸಂತೋಷವಾಯಿತು. ಆ ಸಂತೋಷದಲ್ಲಿ 
ಗೌರಾಚಾರಿಯ ಧೂಳು ತುಂಬಿದ ಮೈ ಹೊಲಸು ಬಟ್ಟೆ ಎಲ್ಲಾ ಮರೆತು ಹೋಗಿ, 
ಆತನನ್ನುಬಿಗಿದು ಆಲಂಗಿಸಿ- 


`ನಮ್ಮ ಪಾಲಿಗೆ ನಿಮ್ಮ ಪ್ರತಿಭೆ ಕಾಮಧೇನುವಾಯಿತು. ಇದಕ್ಕೆ ನಿಮಗೇನು 
ಮೆಚ್ಚಬೇಕು-ಕೇಳಿ. ಏನು ಬೇಡಿದರೂ ಅದು ನಿಮ್ಮದು. 


—ಎಂದರು. 


ಗ೦ಗರಾಜರ ಉತ್ಸಾಹ, ಮೆಚ್ಚುಗೆಯನ್ನು ಕ೦ಡು ಗೌರಾಚಾರಿಯ ಕಣ್ಣಿನಲ್ಲೂ 
ನೀರು ಹರಿಯಿತು. ಕಣ್ಣನ್ನು ಒರಸಿಕೊ೦ಡು ಹೇಳಿದ. 


`ನಾನು ಮಾಡಿದುದನ್ನು ಮೆಚ್ಚುವ ಒಬ್ಬರನ್ನಾದರೂ ಕಂಡುದು ನನ್ನಭಾಗ್ಯ ಆ 
ಮೆಚ್ಚುಗೆಯೇ ನನಗೆ ನೂರು ಗ್ರಾಮದ ಉಡುಗೊರೆ- ನಿಮ್ಮ ಅಭಿಮಾನವೊಂದು 
ಶಾಶ್ವತವಾಗಿರಲಿ.  ಆದರೂ- ನನಗೆ ಮೆಚ್ಚಿಗೆಕೊಡುವ ಮನಸ್ಸಿದ್ದರೆ, ಈ 
ಉಪಕರಣಗಳನ್ನು ನಿಮ್ಮ ರಥಗಳಿಗೆ ಅಳವಡಿಸಿ, ಮಾದರಿಯಲ್ಲಿ ಸರಿಹೋದುದು 
ವ್ಯಾವಹಾರಿಕವಾಗಿಯೂ ಸತ್ಯ ಎ೦ದು ಮನವರಿಕೆ ಮಾಡಿಕೊಳ್ಳಲು ಅವಕಾಶ 
ಕಲ್ಪಿಸಿಕೊಡಿ, ಅಷ್ಟು ಸಾಕು.' 


`ಅ೦ದರೆ-ಇದನ್ನು ಯಾವ ರಥಕ್ಕೂ ಇನ್ನೂ ಆಳವಡಿಸಿ ಪರೀಕ್ಷಿಸೀಯೇ 
ಇಲ್ಲವೇ?' 


'ಊಹೂ. ಅದಕ್ಕೆ ಅವಕಾಶವೆಲ್ಲಿಯದು? ನಮ್ಮ ಊರಿನ ಜನಕ್ಕೆ ನನ್ನನ್ನು 
ನೋಡಿ ನಗುವುದಕ್ಕೇ ಹೊತ್ತು ಸಾಲಲಿಲ್ಲ ಇನ್ನು ಪರೀಕೆಗೆಲ್ಲಿ ವ್ಯವಧಾನ ತ೦ದಾರು? 
ಹೆಗ್ಗಡೆಯವರಿಗೊಬ್ಬರಿಗೆ ನನ್ನ ಮಾತು ನಂಬಿಕೆಯಾಯಿತು. ಅದಕ್ಕೇ 'ಇಲ್ಲಿ ಈ ವಿಷಯ 
ಯಾರೊಂದಿಗೂ ಹೇಳಹೋಗಬೇಡ. ನನ್ನ ಅಳಿಯಂದಿರು ಯುದ್ಧ ಸಿದ್ಧತೆಯಲ್ಲಿದ್ದಾರೆ. 
ಮೊದಲು ಅಲ್ಲಿಗೆ ಹೋಗಿ ತೋರಿಸು. ನಿನ್ನ ಪ್ರತಿಭೆಯಿ೦ದ ಅವರಿಗೆ ಉಪಕಾರವಾಗಲಿ' 
ಎಂದು ಇಲ್ಲಿಗೆ ಕಳಿಸಿದರು. 'ಅಯ್ಯ ನಿಮ್ಮ ರಥಕ್ಕಾದರೂ ಇದನ್ನು ಜೋಡಿಸುತ್ತೇನೆ' 
ಎಂದುದಕ್ಕೆ ಇಲ್ಲಿನವರು ಯಾರ ಕಣ್ಣಿಗೂ ಇದು ಬೀಳುವುದು ಬೇಡ' ಎಂದು 
ಕಟ್ಟುಮಾಡಿ, ಯಾರಿಗೂ ನಾನು ಈ ಮಾದರಿಯನ್ನು ತೋರಿಸುವುದಕ್ಕೆ ಬಿಡದೆ, ಇಲ್ಲಿಗೆ 
ಅಟ್ಟಿದರು. 'ಗೌರಾಚಾರಿ ನಿನ್ನನ್ನು ನಾನು ಮಗ ಎಂದೇ ತಿಳಿದುಕೊಂಡಿದ್ದೇನೆ. ಆ 
ಭಾವನೆಯಿ೦ದಲೇ ನಿನ್ನನ್ನು ನಾನು ನನ್ನ ಅಳಿಯಂದಿರಿಗೆ ಬಳುವಳಿ ಎಂದು 
ಕಳಿಸಿಕೊಡುತ್ತೇನೆ. ಅಳಿಯಂದಿರಿಗೂ ನಿನ್ನ ವಿಷಯ ತಿಳಿಸುತ್ತೇನೆ. ಇನ್ನು ಮೇಲೆ 


ದ್ಹಾರಸಮುದ್ರವೇ ನಿನಗೆ ಊರು, ಅವರ ಆಸ್ಥಾನವೇ ಮನೆ. ನಿನ್ನ ಸೇವೆ ಅವರಿಗೆ 
ಮೀಸಲು' ಎ೦ದು ಹೆಗ್ಗಡೆಯವರು ನನಗೆ ಅಪ್ಪಣೆ ಮಾಡಿದಾರೆ.' 


ಗೌರಾಚಾರಿ ಹೇಳಿದುದನ್ನು ಕೇಳಿ ಗಂಗರಾಜರಿಗೆ ಹೆಗ್ಗಡೆ 
ಮಾರಸಿಂಗಮಯ್ಯನವರು, ಅತನಿಗೆ ಆ ರೀತಿ ಕಟ್ಟುಮಾಡಿ ಕಳಿಸಿದುದರ ಕಾರಣವನ್ನು 
ಅರಿತುಕೊಂಡರು. ಹೊಯ್ದಳರ ಶತ್ರುಗಳಾರಿಗೂ ಗೌರಾಚಾರಿಯ 
ಯುದ್ದೋಪಯೋಗೀ ಸಂಶೋಧನೆಗಳ ಲಾಭ ಸಿಗಬಾರದೆಂದು 
ಮಾರಸಿಂಗಮಯ್ಯನವರು ಮಾಡಿದ ಉಪಾಯ, ಅವರ ಅಭಿಮಾನ 
ಮನವರಿಕೆಯಾಗಿ, ಅವರನ್ನು 'ಭಲೆ' ಎ೦ದು ಮನಸ್ಸಿನಲ್ಲಿಯೇ ಹೊಗಳಿದರು. 


'ಹೆಗ್ಗಡೆಯವರು ಹೇಳಿದುದು ಸರಿ. ಆಚಾರ್ಯರೇ, ನೀವಿನ್ನು 
ದ್ಹಾರಸಮದ್ರದಲ್ಲೇ ಇರಿ. ಪ್ರಭುಗಳ ಆಸ್ಥಾನ ನಿಮ್ಮಂಥ ಪ್ರತಿಭಾಶಾಲಿಗಳಿಗೆ ತವರು 
ಮನೆ, ಇಲ್ಲಿನಿಮ್ಮ ಕೆಲಸಕ್ಕೆ ಏನೇನು ಸಾಮಾನು ಸರಂಜಾಮು ಬೇಕೋ, ಏನು 
ಉಪಕರಣಗಳ ಅಗತ್ಯವೋ, ಎಷ್ಟು ಜನ-ಧನ ಸಹಾಯ ಬೇಕೋ ಹೇಳಿ, ಯಾವುದಕ್ಕೂ 
ಕೊರತೆಯಿಲ್ಲದಂತೆ ಒದಗಿಸಿ ಕೊಡುತ್ತೇವೆ. ಈ ದಿನವೇ ಅದಕ್ಕೆ ಬೇಕಾದ ಅಪ್ಪಣೆ 
ಕೊಡುತ್ತೇವೆ. ನೀವು ನಿಶ್ಚಿಂತರಾಗಿ ಕಾರ್ಯನಿರತರಾಗಿ.' 


'ಇದೆಲ್ಲಾ ಆಯಿತು, ಆಚಾರ್ಯರೆ. ಆದರೇ ಪ್ರಧಾನರಿಗೆ, ದೂರದಲ್ಲಿದುದ್ದನ್ನು 
ಹತ್ತಿರದಲ್ಲಿರುವಂತೆ ತೋರಿಸುವ ಆ ಕೊಳವಿಯನ್ನು ತೋರಿಸಲೇ ಇಲ್ಲವಲ್ಲ' 


--ಎಂದ ಅದುವರೆಗೂ ಸುಮ್ಮನಿದ್ದ ಬೋಕಿಮಯ್ಯ. 
'ನಿಜ, ನಿಜ. ನನಗೂ ಅದು ಮರೆತು ಹೋಗಿತ್ತು' 
--ಎಂದು ಗಂಗರಾಜರೂ ಜ್ಞಾಪಿಸಿಕೊಂಡು ಕೇಳಿದರು. 


'ಅದನ್ನುನೀವು ಮರೆತಿದ್ದೇ ಮೇಲಾಯಿತು. 


--ಎಂದ ಗೌರಾಚಾರಿ. 
'ಏಕೆ?' 


'ಇಲ್ಲವಾದರೆ, ನೀವೂ ಬನವಾಸಿಯ ಜನದ ಹಾಗೆ 'ಇವನು ಯಾವುದೋ 
ಭೂತ ವಶಪಡಿಸಿಕೊಂಡಿದಾನೆ-' ಎಂದು ಹೇಳಿ, ಶೂಲಕ್ಕೇರಿಸಲು 
ಅಪ್ಪಣೆಮಾಡುತ್ತಿದ್ದಿರಿ.' 


`ಛೆ. ಛೆ. ನನ್ನಿಂದ ಎಂದೂ ಅಂಥ ಅಕೃತ್ಯವಾಗದು. ಅದೇನು ತೋರಿಸಿ.' 


`ನೋಡಿ ಸ್ವಾಮಿ. ನಿಮ್ಮ ಈ ಮಿತ್ರರು ಹೇಳಿದ ಹಾಗೆ ಇದು ಕಣ್ಣುಕಟ್ಟೂ ಅಲ್ಪ 
ಮಾಟವೂ ಅಲ್ಲ. ಇಂದ್ರಜಾಲ ಮಹೇಂದ್ರಜಾಲ ಎಳ್ಳಷ್ಟೂ ಇದರಲಿಲ್ಲ ನಮ್ಮ ತಾತ 
ಸೋಮೇಶ್ಚರಾಚಾರಿ, ಯಾವುದೋ ಹಳೆಯ ಕಾಲದ ಓಲೇಗರಿಯ ಗ್ರಂಥದಲ್ಲಿ 'ಗರ್ಭ, 
ರೇಖೆ, ಮಚ್ಚೆ ಯಾವುದೂ ಇಲ್ಲದ ಸ್ಪಟಿಕ ಶಿಲೆಯನ್ನು ತೆಳುವಾದ ಹಲಗೆಯತಾಗಿ 
ಕತ್ತರಿಸಿದರೆ, ಅದಕ್ಕೆ ದೂರದರ್ಶಕ ಗುಣ ಬರುತ್ತದೆ' ಎ೦ದು ಬರೆದಿದ್ದುದನ್ನು 
ಓದಿದ್ದರಂತೆ. ಯಾವುದಾದರೂ ಹೊಸದನ್ನು ಹುಡುಗಬೇಕು ಎನ್ನುವ ನನ್ನ ಹುಚ್ಚನ್ನು 
ತಿಳಿದುಕೊಂಡ ಅವರು 'ಗೌರಾ, ಆಂಥ ಸ್ಪಟಿಕ ಕನ್ನಡಿ ಮಾಡಿಕೊಂಡರೆ, ಅದರ 
ಮೂಲಕ ನೋಡಿದಾಗ ಆಕಾಶದಲ್ಲಿರೋ ದೇವದೇವತೆಗಳೆಲ್ಲಾಕಾಣಿಸ್ತಾರಂತೆ. ಅದನ್ನು 
ಸಾಧಿಸಿದವನಿಗೆ ಅಂಥ ದಿವ್ಯಚಕ್ಷುಸ್ಸು ಬರುತ್ತದಂತೆ. ಸುಮ್ಮನೆ ಅದೂ ಇದೂ 
ಹುಡುಕಿಕೊಂಡು ಜೀವನ ಯಾಕೆ ಹಾಳು ಮಾಡಿಕೋತೀಯಾ? ಇಂಥ ವಿದ್ಯೆನಾದರೂ 
ಬಂದರೆ, ಸ್ವಾಮಿಪಾದಾನ ನೋಡಿ, ಬದುಕು ಸಾರ್ಥಕ ಮಾಡಿಕೋ ಬಹುದು' ಅಂತ 
ಹೇಳ್ತಾ ಇದ್ದ ನನಗೂ 'ಅದು ಯಾಕೆ ಆಗಬಾರದು?' ಅನ್ನಿಸಿತು. 'ಏನು ಮಾಡಿದರೆ ಆ 
ವಿದ್ಯೆ ಬರುತ್ತೆ?' ಅಂತ ಕೇಳಿದೆ. 'ಸೂರ್ಯನಾರಾಯಣನ ಆರಾಧನೆ ಮಾಡು. ಆತ 
ಆಕಾಶಕ್ಕೆ ಸ್ವಾಮಿ, ಆತನ ಅನುಗ್ರಹವಾದರೆ, ಈ ವಿದ್ಯೆ ಹಸ್ತಗತವಾಗುತ್ತೆ' ಅ೦ತ ಹೇಳಿದ 
ನಮ್ಮ ತಾತ. 'ಆಯಿತು.' ಅಂದು ಆ ಪೂಜೆ ಪುನಸ್ಕಾರ ಮಾಡಿ, 'ಆಕಾಶದರ್ಶಿ' ವಿದ್ಯೆ 


ಹುಡುಕಿಕೊಂಡು ಹೊರಟೆ. ಪೂಜೆ, ಪುನಸ್ಕಾರ ಮಾಡೋದು ನನ್ನ ಕೈಲಾದದ್ದು ಆದರೆ 
ಸ್ಪಟಿಕ ಶಿಲೆ ಎಲ್ಲಿಂದ ತರೋದು ಅನ್ತಾ ಯೋಚನೆ ಮಾಡ್ತಾ ಇರೋವಾಗ, 'ಕೇದಾರೇಶ್ವರ 
ಮಠದ ಸ್ವಾಮಿಗಳು ನಮ್ಮ ಅಪ್ಪಯ್ಯನಿಗೆ, ಶಿವಲಿಂಗವನ್ನು ಮಾಡುವುದಕ್ಕೆಂದು ಒಂದು 
ದೊಡ್ಡ ಸ್ಪಟಿಕವನ್ನು ಕಳಿಸಿಕೊಟ್ಟರು. ಅಷ್ಟು ದೊಡ್ಡ ಸ್ಪಟಿಕವನ್ನೇ ನಾನು ನೋಡಿರಲಿಲ್ಲ 
ಅದು ನನ್ನದಾದರೆ, ಅನುಕೂಲ ಎನ್ನಿಸಿತು. ಆ ಗಳಿಗೆಯಲ್ಲಿ ನ್ಯಾಯ-ಅನ್ಯಾಯ, ಪಾಪ- 
ಪುಣ್ಯಎಲ್ಲಾಮರೆತು ಹೋಗಿ, 'ದೇವರೇ, ನನ್ನ ತಪ್ಪು ಕ್ಷಮಿಸು ಎಂದು ಬೇಡಿ, ಆ ಸ್ಪಟಿಕ 
ಶಿಲೆಯನ್ನುಕದ್ದುಕೊ೦ಡು, ಊರು ಬಿಟ್ಟೆ ನನ್ನಹೆಸರು, ದೆಸೆ ತಿಳಿಯದ ಊರಿಗೆ ಹೋಗಿ, 
ಅಲ್ಲಿ ಆರು ಮಾಸ ಕಷ್ಟಪಟ್ಟೆ ದಿನಾ ಬೆಳಿಗ್ಗೆ ಎದ್ದು ತಣ್ಣೀರಿನಲ್ಲಿ ಸ್ನಾನಮಾಡಿ, 
ಸೂರ್ಯಸಹಸ್ರನಾಮ ಹೇಳುತ್ತಾ ಆ ಸ್ಪಟಿಕ ಶಿಲೆಯನ್ನು ತೆಯ್ದೆ ಅದು ತೆಳುವೇನೋ 
ಆಯಿತು--ಆದರೆ ನಾನು ಅರಿತುಕೊಂಡ ಹಾಗೆ ಹಲಗೆಯಾಗಲಿಲ್ಲ ಅದು ಎರಡಾಗಿ 
ಸೀಳಿ ಒಂದರ ಮಧ್ಯದಲ್ಲಿ ಹಳ್ಳ ಇನ್ನೊಂದರ ಮಧ್ಯದಲ್ಲಿ ಉಬ್ಬು ಉಳಿದುಹೋಯಿತು. 
'ಇದೇನು ನನ್ನ ಶ್ರಮ ವ್ಯರ್ಥವಾಯಿತಲ್ಲಾ' ಎಂದುಕೊಂಡಾಗ, ಆ ರಾತ್ರಿ 
ಸೂರ್ಯನಾರಾಯಣ ಸ್ವಾಮಿ ಕನಸಿನಲ್ಲಿ ಬಂದು 'ನಾನು ನಿನಗೆ ಪ್ರಸನ್ನನಾಗಿದೇನೆ. 
ನೀನು ಮಾಡಿದುದು ಸರಿ' ಎ೦ದು ಅಪ್ಪಣೆ ಕೊಡಿಸಿದ ಹಾಗಾಯಿತು. 


'ಅದರಿಂದ ನನ್ನ ಮನಸ್ಸಿಗೂ ನೆಮ್ಮದಿಯಾಗಿ, ಮಾರನೆಯದಿನ 
ಅ೦ಗೈಯಮೇಲೆ ಆ ಸ್ಪಟಿಕವನ್ನಿಟ್ಟುಕೊ೦ಡು ನೋಡಿದಾಗ, ಅಂಗೈ ರೇಖೆಗಳು ಬಹು 
ಸ್ಪಷ್ಟವಾಗಿ, ಇದ್ದುದರ. ಹತ್ತರಷ್ಟು ದೊಡ್ಡದಾಗಿ ಕಾಣಿಸಿದವು. ಕಣ್ಣಿಗಿಟ್ಟುಕೊ೦ಡು 
ನೋಡಿದೆ. ಮೊದಲು ಏನೂ ಸರಿಯಾಗಿ ಕಾಣಲಿಲ್ಲ ಮಂಕು ಮಂಕಾಗಿತ್ತು ಅಷ್ಟು 
ದೂರ ಎರಡನ್ನೂ ಒಂದರ ಮುಂದೆ ಮತ್ತೊಂದನ್ನು ಹಿಡಿದು ನೋಡಿದಾಗ, 
ದೂರದಲ್ಲಿದ್ದುದು ಹತ್ತಿರ ಕಾಣಿಸಿತು. ಸರಿ ಎಂದು, ಅಷ್ಟು ಉದ್ದದ ಒಂದು ಬಿದಿರು 
ಕೊಳವಿಗೆ ಆ ಸ್ಪಟಿಕ ದರ್ಪಣವನಿಟ್ಟು ನೋಡಿದೆ. ಆಗ ಸರಿಹೋಯಿತು.” 


`ಗೆದ್ದೆಎ೦ದುಕೊ೦ಡು, ಇದನ್ನುಕೇದಾರೇಶ್ವರ ಸ್ವಾಮಿಗೇ ಅರ್ಪಿಸಿ, ಸ್ಪಟಿಕ ಕದ್ದ 
ಪಾಪ ಕಳೆದುಕೊಳ್ಳೋಣ ಎಂದು ಬಳ್ಳಿಗಾಮೆಗೆ ಬಂದೆ. ಅದರೆ ಊರಿನವರ ಪಾಲಿಗೆ, 
ಮಠದ ವಸ್ತು ಕದ್ದನಾನು ಅ೦ತ್ಯಜನಿಗಿ೦ತ ಕಡೆಯಾಗಿದ್ದೆ ಮಾರಸಿಂಗಮಯ್ಯನವರು 
ನನ್ನ ರಕ್ಷಣೆಗೆ ಬರದೆ ಹೋಗಿದ್ದರೆ, ನನ್ನನ್ನು ಶೂಲಕ್ಕೆ ಏರಿಸಿಬಿಡುತ್ತಿದ್ದರು. ಎಷ್ಟೋದಿನ 
ಆದಮೇಲೆ, ಸ್ವಾಮಿಗಳಿಗೆ ಈ 'ಆಕಾಶದರ್ಶಿ' ತೋರಿಸಿದೆ. ಅವರಿದನ್ನು ಕೈಯಲ್ಲಿ ಕೂಡ 
ಮುಟ್ಟಿಲಿಲ್ಲ ನನ್ನ ಬಲವಂತಕ್ಕೆ ಇದನ್ನು ಪರೀಕ್ಷಿಸಿದರೂ, 'ಆಚಾರಿ ಏನೋ ಅಭಿಚಾರ 
ಮಾಡಿ, ಈ ಕೊಳವಿಯೊಳಗೆ ಎಂಥದೋ ಭೂತಾನ ದಿಗ್ಬಂದನ ಮಾಡಿ ಕೂಡಿಸಿದ್ದಾನೆ. 
ಇಲ್ಲವಾದರೆ ಅಷ್ಟುದೂರಾ ಇರೋದು, ಹತ್ತಿರ ಇರೋಹಾಗೆ ಕಾಣೋದು ಮನುಷ್ಯನ 
ಕಣ್ಣಿಗೆ ಸಾಧ್ಯವೇ? ಈ ಆಚಾರಿ, ಅವನ ಭೂತಯಂತ್ರ ಎರಡನ್ನು ಕಾಳಿಕಾದೇವಿಗೆ ಬಲಿ 
ಕೊಡಬೇಕು' ಎಂದೇ ಆಡಿಕೊ೦ಡರು. ನಾನು ಜೀವ ಭೀತಿಯಿಂದ ಇದನ್ನು 
ಅಡಗಿಸಿಟ್ಟುಬಿಟ್ಟೆ' 


--ಎ೦ದು ಗೌರಾಚಾರಿ, ತಾನು ಕಂಡುಹಿಡಿದ 'ಆಕಾಶದರ್ಶಿ' ಯ ಕಥೆ 
ಹೇಳಿದ. 


ಆ ಕಥೆಯನ್ನು ಕೇಳಿದ ಬಳಿಕ ತಮ್ಮ ಕುತೂಹಲವನ್ನು ಅಡಗಿಸಿಕೊಳ್ಳಲಾಗದೆ, 
ಗ೦ಗರಾಜರು, ತಮ್ಮ ಮುಂದಿದ್ದ ಆಕಾಶದರ್ಶಿಯನ್ನು ಕೈಗೆ ತೆಗೆದುಕೊಂಡು 
ನೋಡಿದರು. 


ಪಂಚಲೋಹದ ಕೊಳವಿಯ ಸುತ್ತಲೂ ನವಗ್ರಹಗಳ ಚಿತ್ರಗಳನ್ನು 
ಕೊರೆಯಲ್ಪಟ್ಟಿದ್ದುದಲ್ಲದೆ, ಕೊಳವಿಯ ಎರಡು ಕಡೆಯ ಬಾಯಿಗೂ ಎರಡು 
ಸ್ಫಟಿಕದರ್ಪಣಗಳು ಜೋಡಿಸಲ್ಪಟ್ಟಿದ್ದವು. 


ಅದನ್ನು ಗ೦ಗರಾಜರು ತಮ್ಮ ಕಣ್ಣಿಗೆ ಇಟ್ಟುಕೊ೦ಡು ನೋಡಿದರು, ಏನೋ 
ಎಲ್ಲವೂ ಮಬ್ಬು ಮಸಕಾಗಿ ಕಾಣಿಸಿತು. ಆಗ ಗೌರಾಚಾರಿ-- 


`ಎಲ್ಲರ ದೃಷ್ಟಿ ಶಕ್ತಿಯೂ ಒಂದೇ ಆಗಿರೋದಿಲ್ಲ ಅದಕ್ಕೇ ಆ ಎರಡು ಕನ್ನಡೀನ 
ಎರಡು ಕೊಳವೆಗೆ ಜೋಡಿಸಿ, ಒಂದನ್ನು ಮತ್ತೊಂದರಲ್ಲಿ ಸೇರಿಸಿದೇನೆ. ಆ 
ಕೊಳವಿಗಳನ್ನುಹಿ೦ದೆ ಮುಂದೆ ಸರಿಸಿ ನೋಡಿ, ಸರಿಯಾಗಿ ಕಾಣುತ್ತದೆ' 


--ಎ೦ದು 'ಆಕಾಶದರ್ಶಿ' ಯ ಮೂಲಕ ನೋಡುವ ಕ್ರಮವನ್ನುವಿವರಿಸಿದ. 


ಗೌರಾಚಾರಿಯ ಸಲಹೆಯಂತೆ, ಕೊಳವಿಯ ಉದ್ದವನ್ನು ಹಿಂದು ಮುಂದು 
ಮಾಡಿ, ಸರಿಪಡಿಸಿಕೊ೦ಡು ನೋಡಿದಾಗ, ಗ೦ಗರಾಜರಿಗೆ ಅರಮನೆಯ ಮಹಾದ್ದಾರದ 
ಮೇಲಿನ ಗೋಪುರದ ಪ೦ಚಕಲಶ ಕ೦ಡವಲ್ಲದೆ, ಆ ಪ೦ಂಚಕಲಶಗಳ ಮೇಲೆ ಶಿಲ್ಪಿ 
ರೇಖಿಸಿದ ಪದ್ಮದದಳಗಳೂ ಕಾಣಿಸಿ, ಅವರ ಮೈ ಪವಾಡವನ್ನು ಕಂಡಂತೆ 
ರೋಮಾಂಚವಾಯಿತು. 


ಹಾಗೇ ಕೊಳವಿಯನ್ನು ಬೇರೆ ಬೇರೆ ದಿಕ್ಕಿಗೆ ತಿರುಗಿಸಿ, ಸ್ಪಷ್ಟಗಿರಿಯ ಬೆಟ್ಟವನ್ನು 
ನೋಡಿದರು. ಬೆಟ್ಟದ ಬಂಡೆಗಳು ಹತ್ತಿರ ಕಂಡದ್ದೇ ಅಲ್ಲದೆ, ಆ ಶಿಲೆಗಳ ಮೇಲಿನ 
ಉಬ್ಬು ತಗ್ಗು ಪಾಚಿ, ಪದರ ಎಲ್ಲವೂ ಕಂಡವು. 


ಅದನ್ನು ನೋಡಿದ ಸಂತೋಷದಲ್ಲಿ ಅವರಿಗೆ, ಬಯಸಿದ ವಸ್ತು ಸಿಕ್ಕ ಸಣ್ಣ 
ಮಗುವಿನ ಹಾಗೆ ಕುಪ್ಪಳಿಸಿ ಕುಣಿಯುವಂತಾಯಿತು. ಆ ಆನಂದಾತಿರೇಕದಲ್ಲಿ 
ಮೈಮರೆತು, ಒಳಗಿದ್ದತಮ್ಮಮದವಳಿಗೆ ಲಕ್ಷ್ಮೀ ಮತಿಯನ್ನುಕೂಗಿ-- 


ಲಕ್ಷ್ಮೀ... ಲಕ್ಷ್ಮೀ...ಇಲ್ಲಿನೋಡು ಬಾ...ಎ೦ಥ ಅದ್ಭುತ...ಏನು ಆಶ್ಚರ್ಯ...' 
--ಎ೦ದು ಕೂಗಿದರು. 


ಅವರ ಕೂಗು ಕೇಳಿದ ಅವರ ಮಡದಿ ಲಕ್ಷ್ಮೀಮತಿ ಮಗನಿಗೆ ಏನಾಯಿತೋ 
ಎಂದು ಮಾಡುತ್ತಿದ್ದ ಪೂಜೆಯನ್ನೂ ಬಿಟ್ಟು ಚೌಪಳಿಗೆಗೆ ಓಡಿಬಂದ ಗ೦ಗರಾಜರ 


ತಾಯಿ ಪೋಚಿಕಬ್ಬೆ ಆಳುಕಾಳುಗಳು ಒಬ್ಬೊಬ್ಬರಿಗೂ ಆ ಆಶ್ಚರ್ಯ ವಿಶೇಷವನ್ನು 
ತೋರಿಸಿದರು. 


ಆಕಾಶದರ್ಶಿಯ ಮೂಲಕ ಸಹಸ್ರ ಕೂಟ ಜಿನಾಲಯವನ್ನು ನೋಡಿದ ವೃದ್ಧ 
ಪೋಚಿಕಬ್ಬೆಗಂತೂ ಬಾಯೇ ಕಟ್ಟಿ ಹೋಯಿತು. 


--ಎಂದು ಹೇಳಿದರು 


'ಇವತ್ತಿನವರೆಗೂ ಭಗವಂತ ನನ್ನ ಕಣ್ಣು ಉಳಿಸಿದ್ದು ಸಾರ್ಥಕವಾಯಿತು. 
ಲಕ್ಷ್ಮೀ-ಒಳಗೆ ಹೋಗಿ, ಬೊಕ್ಕಸದಲ್ಲಿರೊ, ಒ೦ದು ಕೊಳಗ ಮುತ್ತನ್ನು ತಂದು ಈ 
ಪುಣ್ಯಾತ್ಮರ ಮಡಲಿಗೆ ಹಾಕಿಬಿಡು...ಗ೦ಗಣ್ಣ... ನೀನು ಆ ಸೀಮೆ ಗೆದ್ದೆ ಈ ನಾಡು ಗೆದ್ದೆ 
ಅನ್ತಾ ಇದ್ದೆಯಲ್ಲಾನೋಡಿದೆಯಾ ಆಕಾಶ ಪಾತಾಳ ಎಲ್ಲಾನೂ ಕೊಳವೀಲಿ ಗೆದ್ದ ಈ 
ಮಹಾನುಭಾವ ನಿಜವಾಗಿಯೂ ಪ್ರಚಂಡ ದಂಡನಾಯಕ. ಮೊದಲು ದೊರೆಗಳಿಗೆ ಈ 
ದೈವೀಪುರುಷನ ಬೇಟಿ ಮಾಡಿಸು. ಆ ಮಹಾರಾಯ, ಪವಾಡಪುರುಷನನ್ನ ಈ 
ಅದ್ಭುತವನ್ನ ನೋಡಿ, ಸ೦ತೋಷಪಡಲಿ. ಹಾಗೇ ಈ ಪವಾಡಾನ ಅರಮನೆ ಬೊಕ್ಕಸಕ್ಕೆ 
ಒಪ್ಪಿಸಿ ಬಾ. ಇಂಥದ್ದೆಲ್ಲಾ ಅರಮನೆ, ಗುರು ಮನೇಲಿರಬೇಕೇ ಹೊರತು, ನಮ್ಮಂಥ 
ಸಾಮಾನ್ಯರ ಹತ್ತಿರ ಇರಬಾರದು' 


--ಎಂದರು ಪೋಚಿಕಬ್ಬೆ. 
'ನಿಜ...ನಿಜ ಅವ್ವ...ನೀವಾಡಿದ್ದು ಸತ್ಯ. ದೊರೆ ಕಣ್ಣು ನೋಡಬೇಕಾದ್ದು ಇದು. 
--ಎಂದು ಹೇಳಿ- 


'ಇದನ್ನು ಮೊದಲು ನಮಗೆ ತೋರಿಸಿದ ಮರ್ಯಾದೆಗೆ ನಿಮಗಿರಲಿ.” 


--ಎ೦ದು ತಮ್ಮ ಕತ್ತಿನಲ್ಲಿದ್ದ ಹಾರ, ಕೈಯಲ್ಲಿದ್ದ ನವರತ್ನ ಕಡಗಗಳನ್ನು ತೆಗದು 
ಗೌರಾಚಾರಿಗೆ ತೊಡಿಸಿದರು. ಆ ವೇಳೆಗೆ ಒಳಗೆ ಹೋದ ಲಕ್ಷ್ಮೀಮತಿಯೂ, ಒ೦ದು 
ಮೊರದ ತುಂಬಾ ಮುತ್ತು ರತ್ನಗಳನ್ನು ತುಂಬಿಕೊಂಡು ತಂದು-- 


'ಬಡವರ ಸೇವೆ ಒಪ್ಪಿಸಿಕೊಳ್ಳಿ.' 
—ಎಂದು ಗೌರಾಚಾರಿಯ ಇದುರಿನಲ್ಲಿ ಸುರಿದಳು. 
ಅದನ್ನು ನೋಡಿ, ಆಕಾಶದರ್ಶಿಯ ಮೂಲಕ ನೋಡಿದಾಗ, ಅವರೆಲ್ಲರಿಗೂ 


ಆದಷ್ಟೇ ಆಶ್ಚರ್ಯ ಗೌರಾಚಾರಿಗೂ ಆಯಿತು. ಅವರ ಒಳ್ಳೆಯತನದಿ೦ದ, ಮೂಡಿದ 
ಸಂತೋಷವನ್ನು ಹೃದಯದಲ್ಲೇ ಭರಿಸಲಾಗದ, ಎಳೆಯ ಮಗುವಿನ ಹಾಗೆ ಅತ್ತುಬಿಟ್ಟ. 


'ಇವತ್ತು ಸತ್ತ ನನ್ನ ಅಪ್ರ ಅವ್ಟೋರ ಮತ್ತೆ ಕಂಡಹಾಗಾಯಿತು. ಇದೆಲ್ಲಾ 
ನನ್ನಂಥವರಿಗೆ ಯಾಕೆ? ನಿಮ್ಮಪ್ರೀತಿಯೇ ನನಗೆ ನವನಿಧಿ. ಈ ಮುತ್ತು ರತ್ನ ತಗೊ೦ಡು, 
ನಿಲುವಾಭರಣ ಮಾಡಿಸಿ ಇಟ್ಟುಕೊ೦ಡು ಸಾಕ್ಷಾತ್‌ ಮಹಾಲಕ್ಷ್ಮಿಯಾಗು ನನ್ನವ್ವ' 


--ಎ೦ದು ಬಿಕ್ಕುತ್ತಲೇ ಲಕ್ಷ್ಮೀಮತಿಗೆ ಹೇಳಿದ. 


ಇದೆಲ್ಲವನ್ನೂ ಮಾತುಬರದ ಹಸುಳೆಯಂತೆ ಸುಮ್ಮನೆ ನೋಡುತ್ತಿದ್ದ 
ಬೋಕಿಮಯ್ಯ ಕರುನಿಟ್ಟಿ ಬೊಂಬೆಯಂತೆ, ಕಣ್ಣರಳಿಸಿ ಕುಳಿತಿದ್ದ 


೨% 
ಗ೦ಗರಾಜರಿ೦ದ ಗೌರಾಚಾರಿಯ ಸಂಶೋಧನೆಗಳ ವಿಚಾರವನ್ನರಿತ 
ವಿಷ್ಣುವರ್ಧನರಾಯ, ಆತನನ್ನು ಅರಮರೆಗೇ ಕರೆಸಿಕೊಂಡು ರಾಜಾಧಿರಾಜರನ್ನು 
ಸತ್ವರಿಸುವಂತೆ, ಮರ್ಯಾದೆ ಮಾಡಿ ಸತ್ಕರಿಸಿದ. 


ತನ್ನ ತವರೂರಿನ ನಿಪುಣನೊಬ್ಬನ ಸಾಧನೆ, ಪ್ರತಿಭೆಗಳಿಗೆ ಮನಸೋತ 
ರಾಜಪಶ್ಚಿ ಶಾ೦ತಲಾದೇವಿ, ಗೌರಾಚಾರಿಯನ್ನು ಅ೦ತಃಪುರದ ಅತಿಥಿ ಶಾಲೆಯಲ್ಲೇ 
ಇರಿಸಿಕೊಂಡು, ರಾಜೋಪಚಾರ ಮಾಡಿ, ತನ್ನಮನಸ್ಸುತಣಿಸಿಕೊ೦ಡಳು. 


ಆದರೆ ಗೌರಾಚಾರಿಗೆ ಈ ಉಪಚಾರಗಳಿ೦ದಲೇತೃಷ್ತಿಯಾಗಲಿಲ್ಲ. 'ಅವ್ವಾ ಈ 
ಮೈಗೆ ಅ೦ಬಲಿ ಕುಡಿಸಿದರೇನು, ಅಮೃತ ಎರೆದರೇನು. ನನ್ನ ಜೀವಕ್ಕೆ ಅಷ್ಟರಿ೦ದ ತೃಪ್ತಿ 
ಇಲ್ಲ'--ಎ೦ದ. 


`ನಾವು ಕೊಟ್ಟಿದ್ದು ಮಾಡಿದ್ದು ನಮ್ಮ ತೃಪ್ತಿಗಾಗಿ ಆಚಾರ್ಯರೇ. ನಿಮ್ಮ 
ತೃಪ್ತಿಗೆಂದಲ್ಲ. ನಿಮಗೇನು ಬೇಕು ಕೇಳಿ?' 


— ಎಂದಳು ಶಾಂತಲಾದೇವಿ. 


`ಹೆಗ್ಗಡೆಯವರು ನನ್ನನ್ನು ಕಳಿಸಿದ್ದು ಉ೦ಡುಟ್ಟು ಮಲಗಲಿಕ್ಕಲ್ಲ ನನ್ನವ್ವ. 
ನಾನು ಕೊಚ್ಚಿಕೊಂಡ ಬಡಾಯಿ ನಿಜ ಅಂತ ಮಾಡಿ ತೋರಿಸೋಕೆ ಅವಕಾಶ 
ಮಾಡಿಕೊಟ್ಟರೆ ಅಷ್ಟೈಶ್ವರ್ಯಾನೂ ಕೊಟ್ಟಿ ಹಾಗಾಗುತ್ತೆ. ಅಷ್ಟು ಮಾಡಿಸಿ' 


--ಎ೦ದು ಶಾನ್ತಲಾದೇವಿಯನ್ನು ಬೇಡಿದ ಗೌರಾಚಾರಿ. 


`ಅಷ್ಟು ಆತುರವೇನು? ಇಷ್ಟು ದಿನ ಬಳಲಿದ ಜೀವ ಈಗಲಾದರೂ ಎರಡು 
ದಿನ ಹಾಯಾಗಿರಲಿ. ಅಷ್ಟಲ್ಲವಾದರೆ ಪ್ರಯಾಣದ ದಣಿವು ತೀರುವವರೆಗಾದರೂ 
ವಿಶ್ರಾಂತಿ ತೆಗೆದುಕೊಳ್ಳಿ” 


--ಎ೦ದು ವಿಷ್ಣುವರ್ಧನ, ಶಾನ್ತಲಾದೇವಿಯರು ಒಟ್ಟಾಗಿ ಹೇಳಿದರೂ 
ಗೌರಾಚಾರಿ ಕೇಳಲಿಲ್ಲ. 


'ಅದಾಗದು. ನನ್ನ ಅಳಿಯಂದಿರು ಯುದ್ದ ಪ್ರಯತ್ನದಲ್ಲಿದಾರೆ. ನೀನೂ 
ಹೋಗಿ ಮಗನ ಹಾಗೆ ಅವರಿಗೆ ನೆರವಾಗು' ಎ೦ದು ಹೇಳಿ ಹೆಗ್ಗಡೆಯವರು ನನನ್ನು 


ಕಳುಹಿಸಿದರು. ಆ ಕೆಲಸ ಮರೆತು ನಾನು ಹಾಲು ತುಪ್ಪದಲ್ಲಿ ಕೈತೊಳೆದು ಮಲಗಲೇ? 
ನನ್ನಿಂದ ಹಾಗಿರುವುದು ಸಾಧ್ಯವಿಲ್ಲ ನನ್ನ ವಿಷಯದಲ್ಲಿ ವಿಶ್ವಾಸವಿದ್ದರೆ, ನಾನು 
ಕ೦ಂಡುಹಿಡಿದುದರಿ೦ದ ನಿಮಗೆ ಸಹಾಯವಾಗುವುದೆಂದಿದ್ದರೆ, ಕೆಲಸಮಾಡಲು 
ಅವಕಾಶ ಮಾಡಿಕೊಟ್ಟು ಆ ನಂಬಿಕೆಯ ಕಿರೀಟ ನನ್ನತಲೆಯ ಮೇಲಿಡಿ' 


--ಎಂದು ಬೇಡಿದ. 


ಗೌರಾಚಾರಿಯ ಸಂಶೋಧನೆಗಳ ರಣೋಪಯುಕ್ತತೆಯ ವಿಷಯದಲ್ಲಿ 
ವಿಷ್ಣುವರ್ಧನನಿಗಾಗಲೀ, . ದಂಡನಾಯಕ ಗ೦ಗರಾಜರಿಗಾಗಲಿ ಯಾರಿಗೂ 
ಸಂಶಯವಿರಲಿಲ್ಲ. 


`ಈ ಹೊತ್ತಿನಲ್ಲೇ ಮಾರಸಿಂಗಮಯ್ಯನವರು ಗೌರಾಚಾರಿಯನ್ನು ಇಲ್ಲಿಗೆ 
ಕಳುಹಿದುದು, ನಮಗೆ ಗೆಲುವು ಶತಸ್ಸಿದ್ದವೆಂಬುದಕ್ಕೆ ಸೂಚನೆ. ಎರಡು ದಿನ 
ತಡವಾದರೂ ಆತನ ಸಂಶೋಧನೆಗಳ ಉಪಯೋಗ-ಪಡೆಯುವುದು ಒಳಿತು 


--ಎ೦ದು ಗಂಗರಾಜರೂ ಉಳಿದ ಸಚಿವ, ದಂಡನಾಯಕರೂ ಅಭಿಪ್ರಾಯ 


ಆದರೆ ವಿಷ್ಣುವರ್ಧನನಿಗೇ ಈ ಅವಸರದಲ್ಲಿ ಅಷ್ಟು ರಥಗಳನ್ನು ಬಿಚ್ಚಿ ಮತ್ತೆ 
ಸರಿಪಡಿಸುವುದಾದೀತೇ ಎ೦ಬ ಅನುಮಾನವಿತ್ತು. ಹಾಗೇ ಆ ಕೆಲಸಕ್ಕಾಗಿ ನಾವು ದಿನ 
ದೂಡಿದರೆ, ನಮ್ಮ ಸಂಗ್ರಾಮ ಸಿದ್ಧತೆಯ ವಾರ್ತೆಯನ್ನರಿತ ಚೋಳರೂ ಕೋಟಿಗಳನ್ನು 
ಬಲಪಡಿಸಿಕೊ೦ಡು, ನಮ್ಮಕಾರ್ಯ ಕಠಿಣವಾದೀತೇನೋ ಎ೦ಬ ಭೀತಿಯೂ ಇತ್ತು. 


ಆದರೆ ಗೌರಾಚಾರಿ--- 


'ನಮ್ಮಿಂದ ಪ್ರಭು ಕಾರ್ಯದಲ್ಲಿ ತಡವಾಗುವುದು ಬೇಡ. ಪ್ರಭುಗಳು 
ಜ್ಯೋತಿಷ್ಯರನ್ನು ಕೇಳಿ, ಯುದ್ಧ ಯಾತ್ರೆಯ ಮುಹೂರ್ತ ನಿಶ್ಚಯಿಸಲಿ. ನಮಗೆ ಒ೦ದು 


ವಾರದ ಅವಧಿ ದೊರೆತರೂ ಸಾಕು. ಸಾಕಷ್ಟು ಜನ ಬಡಗಿಗಳು, ಕಮ್ಮಾರರ ನೆರವು 
ದೊರೆತರೆ ಆ ವೇಳೆಗೆ ಒ೦ದು ಸಾವಿರ ರಥವನ್ಯಾದರೂ ಸಿದ್ಧಪಡಿಸಿ ಕೊಡುತ್ತೇನೆ. ಈ 
ಸಮರದಲ್ಲೇ ನನ್ನ ಸ೦ಶೋಧನೆಯ ಪರೀಕ್ಷೆಯೂ ನಡೆದು ಹೋಗಲಿ. 


--ಎ೦ದು ಹೇಳಿ ಆ ಸ೦ಶಯ ಭೀತಿಗಳನ್ನು ನಿವಾರಿಸಿದ. ಗಂಗರಾಜರೂ ಆ 
ಮಾತಿಗೆ ಸಮ್ಮತಿಸಿದರು. 


ಎಲ್ಲರೂ ಹಾಗಾಗಬಹುದೆಂದು ಹೇಳಿದುದಕ್ಕೆ ವಿಷ್ಣುವರ್ಧನನೂ ಸಮ್ಮತಿಸಿದ. 
ದೊರೆಯ ಅಪ್ಪಣೆಯಂತೆ ಗ೦ಗರಾಜರು ದ್ಹಾರಸಮುದ್ರದಲ್ಲಿದ್ದ ಬಡಗಿಗಳು, 
ಕಮ್ಮಾರರು, ಲೋಹಕರ್ಮಿಗಳೆಲ್ಲರನ್ನೂ ಕಲೆ ಹಾಕಿದುದೇ ಅಲ್ಲದೆ, ಸುತ್ತಮುತ್ತಲ 
ಗ್ರಾಮ, ನಗರಗಳಲ್ಲಿದ್ದ ಕೆಲಸಗಾರರೆಲ್ಲರನ್ನೂ ಅವಸರವಾಗಿ ರಾಜಧಾನಿಗೆ ಕರೆಯಿಸಿ, 
ಎಲ್ಲರಿಗೂ ಗೌರಾಚಾರಿ ಹೇಳಿದಂತೆ ಹಗಲಿರುಳೂ ದುಡಿದು ರಥಗಳನ್ನು 
ನಿರ್ಮಿಸುವಂತೆ ಕಟ್ಟಪ್ಪಣೆ ಮಾಡಿದ. ಕೆಲಸದಲ್ಲಿ ನಿದ್ರೆ ಆಲಸ್ಯ ತಾತ್ನಾರಗಳನ್ನು 
ತೋರಿದವರಿಗೆ ಕೈ ಕತ್ತರಿಸುವ ಶಿಕ್ಷೆಯನ್ನು ವಿಧಿಸುವುದಾಗಿ ಹೇಳಿ, ಪ್ರತಿಯೊಬ್ಬರಿಗೂ 
ಅವರವರು ಮಾಡಿದ ಕೆಲಸದ ಪ್ರಮಾಣಕ್ಕೆ ಅನುಗುಣವಾಗಿ, ವೇತನ ಕೊಡುವುದೇ 
ಅಲ್ಲದೆ, ಆ ಪ್ರಮಾಣಕ್ಕನುಸಾರವಾಗಿ ಉಡುಗೊರೆಗಳನ್ನೂ ಕೊಡುವುದಾಗಿ ತಿಳಿಸಿದ. 


ಗ೦ಗರಾಜನ ಅಪ್ಪಣೆಯಿ೦ದ ರಾಜಧಾನಿಯ ಹೊರವಳಯದಲ್ಲಿ ನೂರಾರು 
ಕರ್ಮಶಾಲೆಗಳು ನಿರ್ಮಾಣವಾಗಿ, ಸಾವಿರಾರು ಜನ ಕೆಲಸಗಾರರು ಗೌರಾಚಾರಿಯ 
ನೇತೃತ್ವದಲ್ಲಿ ಹಗಲಿರುಳೂ ದುಡಿಯಲಾರಂಭಿಸಿದರು. ಕೆಲಸಗಾರರಿಗೆ ಊಟ, 
ತಿಂಡಿಗಳಿಗೆ ಕೊರತೆಯಾಗದಂತೆ ಅವರಿದ್ದಲ್ಲಿಗೇ ಅದು ಸರಬರಾಯಿ ಆಗುವ 
ವ್ಯವಸ್ಥೆಯನ್ನು ಗ೦ಗರಾಜರು ಮಾಡಿದುದೇ ಅಲ್ಲದೆ, ಅಲ್ಲಿ ಏನು ಕೆಲಸ ನಡೆಯುತ್ತಿದೆ 
ಎಂಬುದು ಬೇರೆಯವರಿಗೆ ತಿಳಿಯದಂತೆ, ಕೆಲಸಗಾರರು ಕೆಲಸ ಬಿಟ್ಟು ಮಾತು, 
ಅಲೆತದಲ್ಲಿಹೊತ್ತು ಕಳೆಯದಂತೆ ಕಾವಲಿರಲು, ಆ ಕರ್ಮಶಾಲೆಗಳ ಸುತ್ತಲೂ ಸೇನೆಯ 
ಕಾವಲು ಹಾಕಿದರು. 


ಆದರೆ ಪ್ರಭು ಭಕ್ತಿ ದೇಶಭಕ್ತಿಗಳಿ೦ದ ಪ್ರಚೋದಿತರಾದ ಆ ಕೆಲಸಗಾರರಿಗೆ 
ಯಾವ ಭಯ, ಬಹುಮಾನದ ಪ್ರೋತ್ಸಾಹವೂ ಅಗತ್ಯವಿರಲಿಲ್ಲ ಯುದ್ಧದಲ್ಲಿ ತಮ್ಮ 
ದೊರೆ ಗೆಲ್ಲಬೇಕು, ಎನ್ನುವ ಶ್ರದ್ಧೆಯೊಂದಿಗೆ ಹೊಸದೊಂದನ್ನು ಅದಷ್ಟು ಬೇಗ ಮಾಡಿ 
ತೋರಿಸುವ ಉತ್ಸಾಹವೂ ಬೆರೆತು, ಮಿಂಚಿನ ವೇಗದಲ್ಲಿ ಕೆಲಸಗಳು ನಡೆದವು. 
ದೇವತಾ ಪೂಜೆ, ವಿಶ್ವಕರ್ಮ, ಮಯ ಮೊದಲಾದ ದೇವಶಿಲ್ಪಿಗಳ ಆರಾಧನೆಗಳ ಬಳಿಕ, 
ಕುಲುಮೆಗಳಲ್ಲಿ ಹೊತ್ತಿದ ಬೆಂಕಿ, ಹರಿದಾಡಿ ದೂರಕ್ಕೂ ಕೇಳಿಸುವಂತೆ ಸುಯ್ಯುವ 
ರಾಕ್ಷಸಾಕಾರದ ಕಿಡಿಗಳು ನೀಡಿದ ಗಾಳಿಯನ್ನನ್ನಾಂತು ಪ್ರಜ್ನಲಿಸಿತು. ಕಬ್ಬಿಣವನ್ನು ಕಾಸಿ, 
ಕುಟ್ಟುವ ಸದ್ದು ಮರಮಟ್ಟುಗಳನ್ನು ಕೊಯ್ಯುವ, ಜೋಡಿಸಿ ಬಿಗಿ ಮಾಡುವ ಸದ್ದು 
ಹತ್ತಾರು ಗಾವುದಗಳ ದೂರಕ್ಕೆ ಹರಡಿತು. 


ಕೆಲಸ ಆರಂಭವಾದ ಎರಡನೆಯ ದಿನವೇ ತಾನು ಯೋಚಿಸಿದ 
ಲೋಹಪಟ್ಟಿಕೆಗಳಿ೦ದ ಸಜ್ಜಾದ ರಥವೊ೦ದನ್ನು ನಿರ್ಮಿಸಿ, ಪರೀಕ್ಷೆಗೆಂದು ದೊರೆಯ 
ಬಳಿ ತ೦ದ. 


ಆ ರಥವನ್ನು ಯಾರು ಆರೋಹಿಸಿ, ಪರೀಕ್ಷಿಸುವರೆ೦ಬ ಮಾತು ಚರ್ಚೆಗೆ 
ಬಂದಾಗ, ಕುಮಾರವಿಷ್ಣುದಂಡನಾಯಕ- 


'ಸಮರಾಧಿಪತ್ಯವಂತೂ ಹಿರಿಯರಿಗಾಯಿತು. ಈ ರಥ ಪರೀಕ್ಷೆಯ 
ಮನ್ನಣೆಯಾದರೂ ನಮಗಾಗಲಿ. ನಾನೇ ರಥಾರೋಹಣ ಮಾಡುತ್ತೇನೆ ' 


--ಎಂದು ಹೇಳಿದ. 


ಕುಮಾರವಿಷ್ಣು ದಂಡನಾಯಕನ ವಿಷಯದಲ್ಲಿ ವಿಷ್ಣುವರ್ಧನನಿಗಿದ್ದ 
ಭಾವನೆಯನ್ನು ಅರಿತ ಗೌರಾಚಾರಿ-- 


`ಪ್ರಭು, ಇದು ರಥಪರೀಕ್ಷೆಯಷ್ಟೇ ಅಲ್ಲ. ನಮ್ಮ ಗೌರವ ಪರೀಕ್ಷೆ. ಇದರ 
ಯೋಗ್ಯತೆ ಇಷ್ಟೇ ಎಂದು ನಿರ್ಣಯವಾಗಬೇಕಾದರೆ, ಸ್ವತಃ ಜೀವ ಭಯ 


ಇರುವವರಾಗಲಿ, ಅಥವಾ, ಯಾರ ಯೋಗಕ್ಷೇಮದ ವಿಷಯದಲ್ಲಿ ಪ್ರಭುಗಳಿಗೆ 
ಆಸಕ್ತಿಯಿದೆಯೋ  ಅಂಥವರಾಗಲಿ ಓಡಿಸುವುದು ಯುಕ್ತವಾಗಲಾರದು. 
ಆದುರದಿ೦ದ, ಜೀವ ಭಯವನ್ನೂಬಿಟ್ಟು ಪ್ರಭುಗಳ ಪಾದಕ್ಕೆ ತಲೆಯೊಪ್ಪಿಸುವ, ಪ್ರತಿಜ್ಞೆ 
ಮಾಡಿದ ಲೆಂಕರಲ್ಲಿ ಯಾರಾದರೊಬ್ಬರು, ದೊಡ್ಡ ದೊಡ್ಡ ಹಳ್ಳ ತಿಟ್ಟುಗಳ ಮೇಲೆ, ಕಲ್ಲು 
ಗಿಡಗಳಮೇಲೆ, ರಥವನ್ನು ಆದಷ್ಟು ವೇಗದಲ್ಲಿ ಓಡಿಸಲಿ. ಆಗ ಈ ಲೋಹಪಟ್ಟಿಕೆಯಿಂದ 
ಏನಾದರೂ ಉಪಯೋಗ ಉಂಟೇ ಇಲ್ಲವೇ ಎನ್ನುವುದು ನಿರ್ಣಾಯಕವಾಗಿ 
ತಿಳಿಯುತ್ತದೆ.” 


--ಎಂದು ಸಲಹೆ ಮಾಡಿದ. 


'ಪ್ರಭುಗಳ ಊಳಿಗದಲ್ಲಿರುವವರಲ್ವಿ 'ಗಂಡಪೆಂಡಾರ'ವನ್ನು 
ಹಾಕಿಕೊ೦ಡವರೊಬ್ಬರೇ ಲೆಂಕರಲ್ಲ ಆವರ ಊಪ್ಪುಂಡವರೆಲ್ಲರೂ ವೇಳೆ ವಡಿಚರೇ. 
ಆದುದರಿಂದ ನಮ್ಮನಮಲ್ಲಿ ಭೇದ ಕಲ್ಪಿಸಲಾಗದು. ಉಳಿದವರಿಗೆ ದೊರಕುವ ಗೌರವ 
ನಮಗೆ ದೊರತರೇನು ತಪ್ಪು? ಆಳಿಗೆ ಇಲ್ಲದ ಜೀವಭೀತಿ ನಮಗುಂಟೇ? 
ಆಚಾರ್ಯರಿಗೆ ನಮ್ಮ ಸಾಹಸದ ವಿಷಯದಲ್ಲಿ ಈಗ ಸಂಶಯವನ್ನು ನಮಗೆ 
ರಥಾರೋಹಣ ಮಾಡಲು ಅಪ್ಪಣೆಕೊಟ್ಟು ಪ್ರಭುಗಳು ನಿವಾರಿಸಬೇಕು” 


--ಎ೦ದು ಹಟ ಹಿಡಿದು ಕೇಳಿದ ಕುಮಾರವಿಷ್ಟು 


'ಅದೂ ಯುಕ್ತವೇ. ಇದರ ಅತಿಮಿತಿ ಹೀಗೆ೦ದು ತಿಳಿಯದ ಹೊಸ ವಸ್ತುವಿನ 
ಪರೀಕ್ಷೆಗೆ ಅವರಿವರ ಜೀವವನ್ನು ಒಡ್ಡುವುದಕ್ಕಿ೦ಂತ ನಮ್ಮವರ ಮೇಲೆ ಆ ಪ್ರಯೋಗ 
ನಡೆಯುವುದು ಒಳಿತು' 


--ಎ೦ದು ಹೇಳಿ ವಿಷ್ಣುವರ್ಧನ ಕುಮಾರ ವಿಷ್ಣುವೇ ರಥಪರೀಕ್ಷೆ 
ಮಾಡುವುದಕ್ಕೆ ಒಪ್ಪಿದ. 


ಅದರಂತೆಯೆ ಅದೇ ದಿನ ಸಂಜೆ ಪುಷ್ಪಗಿರಿಯ ಮು೦ದಿನ ವಿಶಾಲವಾದ 
ಬಯಲಿನಲ್ಲಿರಥ ಪರೀಕ್ಷೆಗೆ ಸಿದ್ದತೆಗಳು ನಡೆದವು. 


ಬಯಲಿನ ಒಂದು ಬದಿಯಲ್ಲಿನಿರ್ಮಿಸಿದ ವೇದಿಕೆಯ ಮೇಲೆ ವಿಷ್ಣುವರ್ಧನ, 
ಪಟ್ಟಿಮಹಿಷಿ ಶಾನ್ತಲಾದೇವಿಯೊಂದಿಗೆ ಉಚಿತಾಸನದಲ್ಲಿ ಮಂಡಿಸಿದ. ಅವನ 
ಇಬ್ಬದಿಯಲೂ, ಗ೦ಗರಾಜ, ಪುಣಿಸಮಯ್ಯ ಮೊದಲಾದ ಸಚಿವ ದಂಡನಾಯಕರೂ, 
ಪಸಾಯಿಗರೂ, ನಗರ ಮುಖ್ಯರೂ, ಸೇನೆಯ ಅಧಿಕಾರಿಗಳೂ ಕುಳಿತರು. 


ವೇದಿಕೆಯ ಇದುರಿನಲ್ಲಿ ಅಷ್ಟು ದೂರದಲ್ಲಿ ಬಹು ವೇಗವಾಗಿ ಓಡಬಲ್ಲಂಥ 
ಶಕ್ತಿಶಾಲಿ ಅಶ್ವಗಳನ್ನು ಕಟ್ಟಿದ ರಥ ಸಿದ್ಧವಾಗಿತ್ತು. 


ಪುರೋಹಿತರು ನೂತನ ರಥದ ಪೂಜೆಯನ್ನು ಮಾಡ್ತ ಕುದುರೆಗಳ 
ಹಣೆಗೆ ಕುಂಕುವನ್ನಿಟ್ಟ ಬಳಿಕ್ಕ ಗೌರಾಚಾರಿಯೂ ರಥದ ಬಳಿಗೆ ತೆರಳಿ, 
ಅದಕ್ಕೆ ಕುಂಕುಮವಿಟ್ಟು ನಮಸ್ಕರಿಸಿ-- 
'ತು೦ಬಿದ ಸಭೆಯಲ್ಲಿನಮ್ಮಮರ್ಯಾದೆಯನ್ನುಕಾಲಕಸ ಮಾಡಬೇಡ' 
--ಎ೦ದು ಬೇಡಿ, ದೊರೆಯಬಳಿಗೆ ಬ೦ದು-- 
`ಇನ್ನುಪರೀಕ್ಷೆ ನಡೆಯಲಿ' 
--ಎಂದು ಕೇಳಿದರು. 


ಆ ಹೊತ್ತನ್ನೇ ಕಾಯುತ್ತಿದ್ದ ಕುಮಾರವಿಷ್ಣುದಂಡನಾಯಕ, ಅರಸು- 
ಅರಸಿತಿಯರಿಗೆ ವಂದಿಸಿ, ಅವರ ಹರಕೆಯನ್ನು ಪಡೆದು, ರಭದ ಬಳಿ ನಡೆದು, ರಥ 
ವಂದನೆ ಸಲ್ಲಿಸಿ, ಬಲಗಾಲು ಮುಂದಾಗಿ ರಥವನ್ನೇರಿ, ಸಾರಥಿ ಸ್ಥಾನದಲ್ಲಿ ಕುಳಿತು, 
ಅದುವರೆಗೂ ಕುದುರೆಗಳನ್ನು ಹಿಡಿದ ಆಳುಗಳಿ೦ದ, ವಾಘೆಯನ್ನು ತನ್ನ ಕೈಗೆ 


ತೆಗೆದುಕೊಂಡು, ರಥವನ್ನು ಎಳೆಯಲು ಆರೋಹಿಯಷ್ಟೇ ಉತ್ಪುಕವಾಗಿ ಮುಂಗಾಲು 
ಗೊರಸುಗಳಿ೦ದ ನೆಲವನ್ನುಬಗೆಯುತ್ತಿದ್ದಕುದುರೆಗಳ ಬೆನ್ನನ್ನು ಚಪ್ಪರಿಸಿದ. 


ಅಶ್ವ. ಹೃದಯವನ್ನು ಬಲ್ಲ ಕುಮಾರವಿಷ್ಣುದಂಡನಾಯಕನ 
ಹಸ್ತಚೋದನೆಯಿಂದ ಉತ್ತೇಜಿತವಾದ ಆ ಜಾತ್ಯಶ್ಚಗಳು, ಗಾಳಿ ವೇಗದಲ್ಲಿ ರಥವನ್ನು 
ಎಳೆದವು. 


ತಗ್ಗು ದಿಣ್ಣೆಗಳ ಮೇಲೆ, ಮಿಂಚಿನ ವೇಗದಲ್ಲಿ ಓಡುವ ರಥ ನೋಟ ಕರ 
ಎದೆಯಲ್ಲಿ'ಎಲ್ಲಿಉರುಳುವುದೋ, ಯಾವಾಗ ಚಕ್ರಗಳ ಕೀಲು ಕಳಚಿ ಬೀಳುವುದೋ, 
ಕುದುರೆಗಳ ಕಾಲೆಲ್ಲಿ ಮುರಿಯುವುದೋ, ಆರೋಹಿಯೇ ಎಲ್ಲಿ ಉರುಳುವನೋ' 
ಎ೦ಬ ಭೀತಿ, ಕಾತರ, ವಿಸ್ಮಯ, ಹರ್ಷ ಮೊದಲಾದ ನಾನಾ ಭಾವನೆಗಳನ್ನುಮೂಡಿಸಿತು. 


ಆ ರಥದ ವೇಗವಾದ ಓಟದಿ೦ದ ಮೂಡಿದ ಉತ್ಸಾಹದಿ೦ದ, ಅರೆಯೆದ್ದು 
ಮಂಡಿಯೂರಿ ಕುಳಿತು ವಿಷ್ಣುವರ್ಧನನೂ, ತುಟಿಕಚ್ಚಿ 'ಆಕಾಶದರ್ಶಿ' ಯ ಮೂಲಕ 
ರಥದ ಓಟವನ್ನು ವೀಕ್ಷಿಸುತ್ತಿದ್ದ 


ಕುಮಾರವಿಷ್ಣುದಂಡನಾಯಕನ ರಥಾರೋಹಣ ಚಾತುರಿಯಿ೦ದ ಮೂಡಿದ 
ಉತ್ಸಾಹ-ಉದ್ದೇಗಗಳಿ೦ದ ತಾನು ಓಲಗದಲ್ಲಿರುವುದನ್ನೂ ಮರೆತು, ದೊರೆಯ 
ತೋಳನ್ನು ತಬ್ಬಿ ಮೆಚ್ಚಿಗೆಯನ್ನು ಹತ್ತಿಕ್ಕಲಾರದೆ, ಶಾನ್ತಲಾದೇವಿಯೂ 'ಭಲೆ ವಿಷ್ಣು ಭಲೆ 
ಕುಮಾರ' ಎ೦ದು ಹೊಗಳಿದಳು. 


ಗೌರಾಚಾರಿಯಂತೂ ಕಣ್ಣೆವೆಗಳನ್ನು ಅಲುಗಿಸದೆಯೇ, ಬಿಡುಗಣ್ಣನಾಗಿ 
ರಥದ ಓಟವನ್ನುನೋಡುತ್ತಿದ್ದ 


ನೋಡುವವರ ಎದೆಯಲ್ಲಿ ಅಚ್ಚರಿ-ಮೆಚ್ಚುಗೆ ಮೂಡಿಸುವಂತೆ, ಬಯಲನ್ನು 
ಹತ್ತಾರು ಬಾರಿ ಸುತ್ತಿ ಕುಮಾರವಿಷ್ಣುದಂಡನಾಯಕ ಮತ್ತೆ ರಥವನ್ನು ಅದು ಮೊದಲಿದ್ದ 


ಎಡೆಯಲ್ಲಿಯೇ ತಂದು ನಿಲ್ಲಿಸಿ. ಬಾಯಿ೦ದ ನೊರೆಗಾರುತ್ತಾ ಬುಸುಗರೆಯುತ್ತಿದ್ದ 
ಕುದುರೆಗಳ ಬೆನ್ನು ಚಪ್ಪರಿಸಿ, ತಿನ್ನಲು ಹಿಡಿ ಚಿಗುರು ಹುಲ್ಲನ್ನು ಕೊಟ್ಟು ಏನೂ 
ಆಯಾಸವಾಗದವನಂತೆ, ನಸು ನಗುತ್ತಾ ದೊರೆಯ ಬಳಿಗೆ ನಡೆದು ಬ೦ದ. 


ರಥ ನಿಲ್ಲುತ್ತಿದ್ದ ಹಾಗೆ, ಗೌರಾಚಾರಿ ರಥದ ಬಳಿ ಓಡಿ, ಗಾಲಿಯ ಮೇಲಿನ 
ಲೋಹ ಪಟ್ಟಿಕೆಗಳ ಗತಿ ಏನಾಗಿದೆಯೋ ಎಂದು ಪರೀಕ್ಷಿಸಿದ. ಆಗತಾನೇ 
ಕುಲುಮೆಯಿಂದ ಹೊರ ತೆಗೆದಂತೆ ಥಳಥಳಿಸುತ್ತಿದ್ದ ಲೋಹಪಟ್ಟಿಕೆಗಳು, ಯಾವ 
ಬಗೆಯ ಅಪಾಯವಾಗದೆ, ಜೋಡಣೆ ಕೆಡದೆ ಇದ್ದುದನ್ನು ನೋಡಿ, ಆತನಿಗೆ ಅಪಾರ 
ಆನಂದವಾಯಿತು. ಆ ಆನ೦ದದಲ್ಲೆ-- 


'ನನ್ನಮರ್ಯಾದೆಯನ್ನುಳಿಸಿದೆ ಕ೦ದಾ.' 

--ಎ೦ದು ಮಗುವಿಗೆ ಮುತ್ತಿಡುವಂತೆ ಅ ಲೋಹಪಟ್ಟಿಕೆಗೆ ಮುತ್ತಿಟ್ಟ. 

ತನ್ನ ಕೃತಿಯ ಬಗ್ಗೆ ಆತ ವ್ಯಕ್ತಪಡಿಸಿದ ಪ್ರೇಮ, ಅಭಿಮಾನವನ್ನು ಕಂಡು 
ವಿಷ್ಣುವರ್ಧನನ ಕಣ್ಣಲ್ಲಿ ನೀರಾಡಿತು. 


'ದೇಶ ಉಳಿಯುವುದೂ, ಬೆಳೆಯುವುದೂ, ತಮ್ಮ ಕೃತಿಯ ಬಗ್ಗೆ ಇಂಥ 
ಅಭಿಮಾನವನ್ನುಳ್ಳ ಪ್ರತಿಭಾಶಾಲಿಗಳಿಂದಲೇ.' 


ಇಲ 


--ಎಂದು ತನಗೆ ತಾನೇ ಹೇಳಿಕೊಂಡು, ಸಮೀಪಕ್ಕೆ ಬಂದ 
ಕುಮಾರವಿಷ್ಣುದಂಡನಾಯಕನತ್ತ ತಿರುಗಿ, ಆತುರವಾಗಿ-- 


'ಏನಾದರೂ ವ್ಯತ್ಯಾಸ ಕಂಡಿತೋ?' 


--ಎಂದು ಕೇಳಿದ. 


'ಈ ಉಪಕರಣಕ್ಕಾಗಿ ಗೌರಾಚಾರ್ಯರಿಗೆ ಏನು ಮೆಚ್ಚುಗೆ ಕೊಟ್ಟರೂ 
ಸಾಲದು! ಎಂಥ ತಿಟ್ಟಿನ ಮೇಲೆ ಎಷ್ಟು ವೇಗವಾಗಿ ಓಡಿಸಿದರೂ, ರಥ 
ಉಯ್ಯಾಲೆಯಂತೆ ಆಡುತ್ತದೆಯೇ ಹೊರತು, ಮೈಗೆ ಪೆಟ್ಟಾಗುವುದಿರಲಿ, ಕುಡಿದ ನೀರೂ 
ಕದಲುವುದಿಲ್ಲ. ಇ೦ಥ ರಥವಿದ್ದರೆ ಹೊತ್ತು ಮೂಡುವಾಗ ದ್ವಾರಸಮುದ್ರ ಬಿಟ್ಟರೆ, 
ಹೊತ್ತು ನೆತ್ತಿಯ ಮೇಲೆ ಬರುವ ವೇಳೆಗೆ ತಲಕಾಡಿನ ಬಾಗಿಲಿನಲ್ಲೇ ಪಾಳಯ 
ಮಾಡಬಹುದು. ಅಷ್ಟು ದೂರ ಹೋದರೂ, ಕುದುರೆಗಳಿಗಾಗಲಿ ರಥದಲ್ಲಿ 
ಕುಳಿತವರಿಗಾಗಲಿ, ರಥವನ್ನು ನಡೆಸುವವರಿಗಾಗಲಿ ಕೊಂಚವೂ ಶ್ರಮವಾಗುವುದಿಲ್ಲ' 


— ಎಂದು ಕುಮಾರ ವಿಷ್ಣು ಉತ್ಸಾಹದಿಂದ ವಿಷ್ಣುವರ್ಧನನ ಪ್ರಶ್ನೆಗೆ 
ಉತ್ತರವಿತ್ವ. 


ಆ ಮಾತನ್ನು ಕೇಳಿ ವಿಷ್ಣುವರ್ಧನನಿಗೆ, ರಥದ ಅಡಿಭಾಗದಲ್ಲಿ ಚಕ್ರದ ಮೇಲೆ 
ಕುಳಿತ ಆ ಲೋಹವಪಟ್ಟಿಕೆ ನಿರ್ಜೀವ ವಸ್ತುವಿನಂತೆ ಕಾಣದೆ, ತನ್ನವಿಜಯ ಸಾಧನೆಗಾಗಿ 
ದೇವರು ತಾನೇ ಕಳಿಸಿದ ವರದಾನದಂತೆ ಕ೦ಡಿತು. ಆ ಭಾವದಿ೦ದ ಉದ್ದೀಪಿತವಾದ 
ಕಣ್ಣುಗಳ ಇದಿರು, ಮಿಂಚಿನ ವೇಗದ ನೂರು ದಾಳಿಗಳು ಕಂಡು ಮರೆಯಾದವು. 


ಆ ಉಪಕರಣವನ್ನು ಸ್ಥಜಿಸಿದ ಗೌರಾಚಾರಿಗೆ ಯುಕ್ತವಾದ 
ಉಡುಗೊರೆಗಳನ್ನು ವಿಷ್ಣುವರ್ಧನ ಕೊಟ್ಟಿ ಬಳಿಕ, ಅಂದಿನ ಓಲಗ ಕದಲಿತು. 


ಅದಾದ ಮೂರನೆಯ ದಿನಕ್ಕೇ ಗಂಗರಾಜರ ಕುಮಾರ ಬೊಪ್ಪಣ 
ದಂಡನಾಯಕ, ಗೌರಾಚಾರ್ಯನಿಂದ ನಿರ್ಮಿತವಾದ 'ಸರ್ಪರಜ್ಜುವಿನಿಂದ 
ಸ೦ಯೋಜಿತವಾದ ರಥ ಪರೀಕ್ಷೆ ಮಾಡಿ, ಆ ವಿಷಯದಲ್ಲೂ ಗೌರಾಚಾರಿಯ ಹೇಳಿಕೆ 
ಸುಳ್ಳಲ್ಲವೆ೦ಬುದನ್ನು ಸಕಲರಿಗೂ ಮನವರಿಕೆ ಮಾಡಿಕೊಟ್ಟ. 


ಆ ಪರೀಕ್ಷೆಯಿಂದ 'ಸರ್ಪರಜ್ಜುವಿನ ಬಳಕೆಯಿಂದ ರಥದ ಓಟ 
ಸರಾಗವಾಗುವುದೇ ಅಲ್ಲದೆ, ಗಾಲಿಗಳ ಸವೆತವೂ ತಪ್ಪುವುದೆ೦ಬುದು ಅರಿವಾಗಿ, 


ವಿಷ್ಣುವರ್ಧನನಿಗೆ ಗೌರಾಚಾರಿಗೆ ಏನು ಮೆಚ್ಚು ಕೊಟ್ಟರೂ ತೃಪ್ತಿಯಾಗದಷ್ಟು 
ಸಂತೋಷವಾಯಿತು. 


೬ 
ಗೌರಾಚಾರಿಯ ಮಾತಿನಂತೆ, ಒ೦ದು ವಾರದೊಳಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ 
ಹೊಸ ರಥಗಳು ನಿರ್ಮಾಣವಾಗಿ, ಆ ರಥಗಳು ಸೇನೆಗೆ ಹ೦ಚಲ್ಪಟ್ಟಿವು. ವಿಷ್ಣುವರ್ಧನ 
ಒಂದು ದಿನ ವಿಶೇಷ ಓಲಗ ನೆರೆಸಿ, ಗೌರಾಚಾರ್ಯರಿಗೂ, ರಥ ನಿರ್ಮಾಣಕಾರ್ಯದಲ್ಲಿ 
ಹಗಲಿರುಳೂ ಶ್ರಮಿಸಿದ ಬಡಗಿ, ಕಮ್ಮಾರ, ಅಕ್ಕಸಾಲಿ ಮೊದಲಾದ ಹಲವು 
ವೃತ್ತಿಯವರಿಗೂ, ಅವರನ್ನು ಅಭಿವಂದಿಸಿ ಪಾರಿತೋಷಗಳನ್ನಿತ್ತ. 


ಉಡುಗೊರೆಗಳನ್ನು ಪಡೆದ ಸಹಸ್ರಾರು ಜನರಲ್ಲಿ ಒಬ್ಬೊಬ್ಬರೂ 'ಇಂಥ 
ಉಡುಗೊರೆ ಸಿಗುವುದೆಂದು ನಾವು ಊಹಿಸಿರಲಿಲ್ಲ: ಎ೦ದುಕೊ೦ಡರೇ ವಿನಾ 
`ಇಷ್ಟೆಯೇ?' ಎಂದು ಗೊಣಗುವವರು ಒಬ್ಬರೂ ಇರಲಿಲ್ಲ. 


ಆ ಓಲಗದಲ್ಲಿ ಗೌರಾಚಾರಿಗಾದ ಮರ್ಯಾದೆಯನ್ನು ಕಂಡ ಎಷ್ಟೋ ಜನ 
ತಾವೂ ಅವರಂತೆಯೇ ಏನಾದರೂ ಹೊಸದನ್ನು ಕಂಡುಹಿಡಿದು ಅಂಥ ಮೆಚ್ಚುಗೆ, 
ಮನ್ನಣೆ ಪಡೆಯಬೇಕು ಎಂದುಕೊಂಡು, ಏನು ಕ೦ಡುಹಿಡಿಯುವುದೆ೦ಬ ಯೋಚನೆಗೆ 
ತೊಡಗಿದರು. 


ಹೊಸ ರಥಗಳನ್ನು ಪಡೆದ ಸೇನೆ 'ಎಂದು ದಂಡಯಾತ್ರೆ 
ಆರಂಭವಾದೀತೋ? ಎಂದು ಅವನ್ನು ಶತ್ರುಸೇನೆಯ ಮುಂದೆ ಮೆರೆಸಿ, ಅವರನ್ನು 
ಮುರಿದೇವೋ' ಎ೦ದು ಕಾತರಪಡತೊಡಗಿತು. 


ಆ ಸೇನೆಯಂತೆ ದೊರೆಯೂ ದಂಡಯಾತ್ರೆಯ ಆರಂಭದಿನವನ್ನು ನೆನೆದು 
ಕನಸು ಕಾಣತೊಡಗಿದ. 


ಗ೦ಗರಾಜರೂ, ಅಷ್ಟೇ ಆತುರವಾಗಿ ಆ ಸಿದ್ಧತೆಯಲ್ಲಿದ್ದರು. 


ಸಚಿವ ಪರಿವಾರ, ದ೦ಡನಾಯಕರ ಮಂಡಲಿಯಲ್ಲಿ ವಿಚಾರ ನಡೆಸಿ, 
ಗ೦ಗರಾಜರು, ತಲಕಾಡಿನತ್ತ ನಡೆಯುವ ಸೇನೆಗೆ ತಮ್ಮ ಆಧಿಪತ್ಯ ಕೊಂಗುನಾಡು, 
ನೀಲಪರ್ವತ ಪ್ರಾ೦ತದ ದಾಳಿ, ಪುಣಿಸಮಯ್ಯನವರ ಆಧಿಪತ್ಯದಲ್ಲಿ ನಡೆಯಬೇಕು; 
ನಿಗರಿಲಿ ಚೋಳ ಮ೦ಡಲದತ್ತ ನಡೆಯುವ ಸೇನೆ ರಾಜಸಹೋದರ ಉದಯಾದಿತ್ಯರ 
ನಾಯಕತ್ವದಲ್ಲಿನುಗ್ಗಬೇಕು-- ಎ೦ದು ತೀರ್ಮಾನಿಸಿದರು. 


ಕುಮಾರವಿಷ್ಣುದಂಡನಾಯಕ, ಕುಮಾರಬೊಪ್ಪಣದ೦ಡನಾಯಕ, ಕೊಣೆಯ 
ಶಂಕರ ದಂಡನಾಯಕ, ಚಾಮರಾಜ ದಂಡನಾಯಕ, ಮೊದಲಾದವರು ಯಾರು 
ಯಾರಿಗೆ ಸಹಕರಿಸಬೇಕು, ಒಂದೊಂದು ಸೀಳಿಗೂ ಎಷ್ಟು ರಥ, ಆನೆ ಕುದುರೆ, 
ಪದಾತಿಗಳ ದಳವೆ೦ದೂ ನಿಶ್ಚಯಮಾಡಿದರು. 


ಈ ಮೂರು ಸೀಳು ಸೇನೆ, ಚೋಳ ಮಂಡಲ ದಿಗ್ವಿಜಯದಲ್ಲಿ ತೊಡಗಿದಾಗ, 
ಮರಿಯಾನೆದಂಡನಾಯಕ, ಭರತದ೦ಡನಾಯಕರು, ರಾಜಧಾನಿಯಲ್ಲಿದ್ದು ಅಲ್ಲಿಯ 
ರಕ್ಷಣೆಯನ್ನೂ ಯುದ್ಧ ನಿರತವಾದ ಸೇನೆಗೆ ಅಗತ್ಯವಾದ ವಸ್ತುಗಳನ್ನೂ ಸರಬರಾಯಿ 
ಮಾಡುವ ಕೆಲಸವನ್ನು ನಿರ್ವಹಿಸಬೇಕೆ೦ದೂ, ಗ೦ಗರಾಜರು ಗೊತ್ತುಪಡಿಸಿ, ತಾವು 
ಮಾಡಿದ ಏರ್ಪಾಟುಗಳೆಲ್ಲವನ್ನೂ ದೊರೆಗೆ ವರದಿಮಾಡಿ, ಆತನ ಒಪ್ಪಿಗೆ 
ಪಡೆಯಲೆಂದು, ವಿಷ್ಣುವರ್ಧನನನ್ನು ಅರಮನೆಯಲ್ಲಿಹೋಗಿ ಕ೦ಡರು. 


ಗ೦ಗರಾಜರು ತನ್ನನ್ನು ಕಾಣಲು ಅರಮನೆಯ ಬಳಿ ಬಂದುದನ್ನು 
ಮನೆವೆರ್ಗಡೆಯವರು ಕಳುಹಿಸಿದ ಪರಿಚಾರಿಕರಿಂದ ತಿಳಿದ ವಿಷ್ಣುವರ್ಧನ 
ಪ್ರಧಾನಿಗಳನ್ನು ಅ೦ತಃಪುರಕ್ಕೇ ಕರೆದು ತರಲು ಅಪ್ಪಣೆ ಮಾಡಿದ. 


ಆ ಹೊತ್ತಿನಲ್ಲಿ ಪತಿಯೊಂದಿಗೆ ಚದುರ೦ಗದಾಟವಾಡುತ್ತಿದ್ದ ಶಾನ್ತಲಾದೇವಿ 
ಗಂಗರಾಜರು ದೊರೆಯೊಡನೆ ಅವಸರದ ರಾಜಕಾರಣವನ್ನು ಚರ್ಚಿಸಲು 
ಬ೦ದಿರುವರೆ೦ಬುದನ್ನು ಕೇಳಿ ತಾನಿದ್ದು ಅವರ ಮಾತಿಗೆ ಆತ೦ಕ ತರಬಾರದೆ೦ದು 
ಯೋಚಿಸಿ, ಹಾಸು ಕಾಯಿಗಳನ್ನು ಬದಿಗಿರಿಸಿ 


`ಪ್ರಧಾನರೊಂದಿಗೆ ಮಾತುಕಥೆಗಳು ಮುಗಿದ ಬಳಿಕ ಮತ್ತೆ 
ಕಾಣಿಸಿಕೊಳ್ಳುತ್ತೇನೆ.' 


--ಎ೦ದು ಅಲ್ಲಿಂದ ಹೋಗಲು ಯತ್ನಿಸಿದಳು. 

ಆಕೆಯ ಮಾತು ಕೇಳಿ, ಏನೊ ಯೋಚನೆ ಮಾಡಿದ ವಿಷ್ಣುವರ್ಧನ 
'ನೀನು ಹೋಗುವುದು ಬೇಡ ದೇವಿ. ಇಲ್ಲೇ ಇರು' 

--ಎ೦ದ. 

'ನಾನಿದ್ದರೆ ನಿಮ್ಮಮಾತು ಕಥೆಗಳಿಗೆ ಅಡ್ಡಿಯಾಗದೇ?' 


'ಊಹೂ. ಮಾತು ಕಥೆಗಳಲ್ಲಿ ನಾನು ಲೆಕ್ಕಹಾಕಿರುವ ಮಾತೇನಾದರೂ 
ಬಂದರೆ, ನಿನಿಂದ ನನಗೆ ಸಹಾಯವಾಗಬಹುದು. ಆದ್ದರಿ೦ದ ನೀನು ಇರುವುದೇ 
ಒಳಿತು' 


--ಎ೦ದು ಹೇಳಿ ಶಾನ್ತಲಾದೇವಿಯನ್ನು ತನ್ನ ಬಳಿಯಲ್ಲೇ ಉಳಿಸಿಕೊಂಡ 
ವಿಷ್ಣುವರ್ಧನ. 


ಅವರಿಬ್ಬರೂ ಮಾತನಾಡುತ್ತಿರುವಾಗಲೇ ಪಡಿಯರತಿ, ಬಾಗಿಲಬಳಿ 
ಕಾಣಿಸಿಕೊಂಡು ಗ೦ಗರಾಜರು ಬಂದ ವಿಷಯ ತಿಳಿಸಿದಳು. 


'ಒಳಗೆ ಬಿಡು.' 


--ಎ೦ದು ಶಾನ್ತಲಾದೇವಿಯೇ ಪಡಿಯರತಿಗೆ ಅಪ್ಪಣೆ ಮಾಡಿದಳು. ಒಳಗೆ 
ಬಂದ ಗ೦ಗರಾಜರು, ದೊರೆಗೂ, ರಾಣಿಗೂ ವಂದಿಸಿ-- 


'ವಿಶ್ರಾಂತಿಯ ವೇಳೆಯಲ್ಲಿ ಬ೦ದು ಸನ್ನಿಧಾನಕ್ಕೆ ತೊ೦ದರೆ ಕೊಟ್ಟ 
ಹಾಗಾಯಿತೇನೊ? ಮಹಾರಾಜ್ಞಿಯವರು ಮನ್ನಿಸಬೇಕು.' 


--ಎ೦ದ ಕೇಳಿದರು, ಶಾನ್ನಲಾದೇವಿಯಿತ್ತ ನೋಡಿ. 


'ರಾಜ್ಯಕಾರ್ಯಕ್ಕೇ ನಮ್ಮ ಬಾಳನ್ನು ಮೀಸಲು ಮಾಡಿದ ಬಳಿಕ, ಅದರಲ್ಲಿ ಆ 
ಹೊತ್ತು ಈ ಹೊತ್ತು ಎ೦ಬ ಭೇದವೆಲ್ಲಿಯದು? ಅಂಥ ಸ೦ಕೋಚಕ್ಕೆ ಕಾರಣವೇ ಇಲ್ಲ 
ಬಂದ ಕಾರಣವೇನು ಹೇಳಿ. 


--ಎ೦ದ ವಿಷ್ಣುವರ್ಧನ. 


'ಇಂದು ನೆರೆದ ಸಚಿವ ದ೦ಡನಾಯಕರ ಸಭೆಯಲ್ಲಿ ಕೆಲವು 
ತೀರ್ಮಾನಗಳಾದವು. ಅದನ್ನು ತಮಗೆ ತಿಳಿಸಿ, ತಮ್ಮ ಅಭಿಪ್ರಾಯ ತಿಳಿಯಬೇಕೆಂದು 
ಬಂದೆ. 


—ಗಂಗರಾಜರು ತಾವು ಆ ಹೊತ್ತಿನಲ್ಲಿ ಬಂದುದಕ್ಕೆ ಕಾರಣವನ್ನುತಿಳಿಸಿದರು, 
ದೊರೆ ತೋರಿಸಿದ ಆಸನದಲ್ಲಿ ಕುಳಿತು. 


'ಸರಿಯೇ. ಸಚಿವ ಮಂಡಲಿಯಲ್ಲಿ ಏನು ತೀರ್ಮಾನವಾಯಿತು? 


'ತಲಕಾಡಿನ ದಿಗ್ವಿಜಯ ಸಂದರ್ಭದಲ್ಲಿ ಯಾರು ಯಾರು ಎತ್ತೆತ್ತ ಕಡೆ 
ಹೋಗುವುದು, ಯಾವ ದಿಕ್ಕಿನ ದಾಳಿಗೆ ಯಾರು ಸೇನಾಧಿಪತಿಗಳು ಎ೦ಬ ವಿಚಾರದಲ್ಲಿ 
ಎಲ್ಲರ ಸಲಹೆಯನ್ನೂಹಡೆದು, ಒ೦ದು ನಿರ್ಧಾರಕ್ಕೆ ಬರಲಾಯಿತು...' 


`ಹೇಳಿ-ಯಾರ ಭಾಗ್ಯಹೇಗೆ?' 


--ಎಂದು ವಿಷ್ಣುವರ್ಧನ ಗ೦ಗರಾಜರು ನಿಲ್ಲಿಸಿದ ಮಾತನ್ನು 
ಮುಂದುವರಿಸಲು ಸೂಚಿಸಿದ. 


ವಿಷ್ಣುವರ್ಧನನ ಅಪ್ಪಣೆಯಂತೆ ಗಂಗರಾಜರು ಸಚಿವಸಭೆಯಲ್ಲಾದ 
ಮಾತುಕಥೆಗಳನ್ನು ಸಂಗ್ರಹವಾಗಿ ವಿವರಿಸಿ, ಹೇಳಿದರು 


`ಯಾರೊಬ್ಬರಿಗೂ ಅನ್ಯಾಯವಾಗದಂತೆ, ಅಸಮಾಧಾನವಾಗದಂತೆ, ನಮ್ಮ 
ಬುದ್ದಿಗೆ ತಿಳಿದಮಟ್ಟಿಗೆ ತೀರ್ಮಾನ ಮಾಡಿದೇವೆ.' 


'ನಿಜ. ನಿಮ್ಮ ತೀರ್ಮಾನದಿಂದ ಯಾರಿಗೂ ಅನ್ಯಾಯವಾಗಿಲ್ಲ. ಒಬ್ಬರನ್ನು 
ಉಳಿದು. 


--ಗ೦ಗರಾಜರು ಹೇಳಿದುದನ್ನು ಕೇಳಿ ಅವರ ಮುಖವನ್ನೇ ನೋಡುತ್ತಾ 
ಹೇಳಿದ ವಿಷ್ಣುವರ್ಧನ. 


ದೊರೆ ತಮ್ಮನ್ನು ನೋಡಿದ ರೀತಿಯನ್ನು ನೋಡಿ ಗ೦ಗರಾಜರಿಗೂ ಉಗುಳು 
ನುಂಗುವಂತಾಯಿಂತು. ಯಾರಿಗೆ ತಮ್ಮಿಂದ ಅಪಚಾರವಾಯಿತೋ ಎಂದು 
ಗಾಬರಿಯಾಯಿತು. ಆ ಭಯದಿಂದಲೇ 


'ಯಾರಿಗೆ?' 
--ಎಂದು ಕೇಳಿದರು. 


'ಎಲ್ಲರಿಗಿಂತ ಮುಖ್ಯವಾಗಿ, ಯಾರಿಗೆ ಮೊದಲು ಪಾಲು ಸಲ್ಲಬೇಕಾಗಿತ್ತೊ 
ಅವರನ್ನೇ ಮರೆತಿದ್ದೀರ.' 


`ಅ೦ದರೆ... ಯಾರಿಗೆ? ನನಗೆ ತಿಳಿದಂತೆ ಯಾರನ್ನೂಮರೆತಿಲ್ಲ. 


`ಮರೆತಿದ್ದೀರ.' 


`ಯಾರನ್ನು?' 


'ನಮ್ಮನ್ನು! ಸಭೆಯಲ್ಲಿ ಮಹಾ ಸೇನಾಧಿಪತ್ಯಕ್ಕೆ ನಿಮ್ಮ ಹೆಸರು ಸೂಚಿಸಿದ 
ಸಚಿವ ಪುಣಿಸಮಯ್ಯನವರಿಗೆ, ನಿಮ್ಮನ್ನೇ ಹೊಗಳಿ ಹಿರಿಯರೆ೦ದ ಕುಮಾರ ವಿಷ್ಣುವಿಗೆ- 
ಎಲ್ಲರಿಗೂ, ಈ ದಿಗ್ಬಿಜಯ ಯಾತ್ರೆಯಲ್ಲಿ ಪಾಲುಕೊಟ್ಟು ನಮ್ಮನ್ನು ಮಾತ್ರ 
ಮರೆತುಬಿಡಬಹುದೇ ಪ್ರಧಾನಿಗಳೇ? ನಿಮ್ಮಿಂದ ಇಂಥ ಅನ್ಯಾಯವಾಗುವುದೆಂದು 
ನಂಬಿದ್ದರೆ, ನಿಮಗೇ ಸೇನಾಧಿಪತ್ಯ ಕಟ್ಟುವ ತಪ್ಪು ನಮ್ಮಿಂದ ಆಗುತ್ತಿರಲಿಲ್ಲ. ಈಗಲೂ 
ನೀವು ಈ ತಪ್ಪನ್ನು ತಿದ್ದಿಕೊಳ್ಳುವುದು ಲೇಸು.' 


--ಎಂದು, ಹೆಚ್ಚು ಸಿಟ್ಟು ಬಂದಂತೆ, ಕಣ್ಣುಗಳನ್ನು ಕೆ೦ಪಗೆ ಮಾಡಿಕೊಂಡು 
ಹೇಳಿದ ವಿಷ್ಣುವರ್ಧನ. 


ಆತನ ಸಿಟ್ಟಿನ್ನು ಕಂಡು, ಗ೦ಗರಾಜರಿಗೆ ನಾಲಿಗೆಯ ದ್ರವ ಒಣಗುವುದು 
ಇರಲಿ, ಬಳಿಯಲ್ಲಿದ್ದ ಶಾನ್ತಲಾದೇವಿಗೂ ಬೆಚ್ಚಿ ಬೀಳುವ೦ತಾಯಿತು. ದೊರೆಯ ಸಿಟ್ಟನ್ನು 
ನೋಡಿ, ಗಂಗರಾಜರ ಬಾಯಿಂದ ಮಾತೇ ಹೊರಡದುದನ್ಮು ಕಂಡ 
ಶಾನ್ತಲಾದೇವಿಯೇ-- 


`ನೀವಿಷ್ಟು ಸಿಟ್ಟಾದರೆ ಹೇಗೆ? ಅವರು ಹಾಗೇಕೆ ಮಾಡಿದರೋ ವಿವರಿಸಲು 
ಅವಕಾಶವನ್ನಾದರೂ ಕೊಡಿ' 


--ಎಂದು ಗಂಗರಾಜರ ಪರ ವಹಿಸಿ ಬೇಡಿದಳು. 


`ನಿನಗೆ ತಿಳಿಯದು ದೇವಿ. ಪ್ರಚಂಡ ದಂಡನಾಯಕರು, ಚೋಳರನ್ನು 
ಮಣಿಸಬಲ್ಲಬಲ ಈ ತೋಳುಗಳಲ್ಲಿ ಇಲ್ಲವೆಂದೇ ನಂಬಿದಾರೆ. ಇಲ್ಲವಾದರೆ ಅವರಿಂದ 
ಇಂಥ ಅನ್ಯಾಯವಾಗುತ್ತಿತ್ತೇ?' 


'ಕ್ಷಮಿಸಬೇಕು... ಮಹಾಪ್ರಭುಗಳು ಕ್ಷಮಿಸಬೇಕು... ನಮ್ಮ ತಾಯಂದಿರ 


ಶ್ರೀಪಾದದಾಣೆಗೂ ನನ್ನಲ್ಲಿ ಅಂಥ ಭಾವನೆಯಿಲ್ಲ ಪ್ರಭುಗಳ ಪರಾಕ್ರಮವನ್ನು 
ಸಂದೇಹಿಸುವಂಥ ಅಲ್ಲಮತಿ ನಾನಲ್ಲ 


--ವಿಷ್ಣುವರ್ಧನ ತಮ್ಮ ಮೇಲೆ ಹೊರೆಸಿದ ಪ್ರಬಲ ಆಪಾದನೆಯ ಇದಿರು, 
ಕಂಗೆಟ್ಟು ಕಣ್ಣಿನಲ್ಲಿ ನೀರುತುಂಬಿಕೊಂಡು, ಕಳಕಳಿಯಿಂದ ಹೇಳಿದರು ಗಂಗರಾಜರು. 


`ಹಾಗಾದರೆ ನಿಮ್ಮ ಇಂದಿನ ತೀರ್ಮಾನಕ್ಕೆ ಏನು ಸಮಾಧಾನ? 


'ಹೇಳುತ್ತೇನೆ ಪ್ರಭು. ತಾಯೀ...ನಮ್ಮ ತೀರ್ಮಾನದಲ್ಲಿ ತಪ್ಪಿದ್ದರೆ ತಾನೇ 
ದಂಡಿಸಿ ಹೇಳಬೇಕು.' 


--ಎ೦ದು ಶಾನ್ತಲಾದೇವಿಯತ್ತ ನೋಡಿದರು ಗ೦ಗರಾಜರು. 


'ಮಗಳನ್ನು ತಾಯಿ ಎನ್ನಬಾರದು ಗಂಗರಾಜದರೇ, ನೀವೇಕೆ ಈ 
ತೀರ್ಮಾನಮಾಡಿದಿರೋ ನಿರ್ಭಯವಾಗಿ ಹೇಳಿ. ಪ್ರಭುಗಳಿಗೆ ಸಿಟ್ಟಿನಲ್ಲಿ ತಿಳಿಯದೆ. 


ಹೋದರೂ ಪ್ರಬಲವಾದ ಕಾರಣವಿಲ್ಲದೆ, ನೀವು ಯಾವ ತೀರ್ಮಾನವನ್ನೂ 
ಮಾಡುವುದಿಲ್ಲವೆಂಬುದನ್ನುನಾನು ಬಲ್ಲೆ' 


—ಎಂದು ಶಾನ್ತ್ರಲಾದೇವಿ ಗಂಗರಾಜರಿಗೆ ಅಭಯ ನೀಡಿದಳು. 

`ಅಭಯ ನೀಡುವಾಕೆ ಮಗಳಾದರೂ, ಆಕೆ ಮಾತೃ ಸ್ವರೂಪಿಯೇ. ಇಂದು 
ನನಗೆ ನೀವೇ ಶರಣು. ನಾನಾಡುವ ಮಾತನ್ನು ಕೇಳಿ, ನನ್ನ ಅಭಿಪ್ರಾಯವನ್ನು 
ಪ್ರಭುಗಳಿಗೆ ನೀವೇ ವಿವರಿಸಬೇಕು. 


'ಅದೇನು ಹೇಳಿ.' 


'ತಾಯಿ- ನನಗಾಗಲಿ, ಸಚಿವ ಮ೦ಡಲಿಯಲ್ಲಿರುವ ಯಾರೊಬ್ಬರಿಗೇ 
ಆಗಲಿ, ಪ್ರಭುಗಳ ಪರಾಕ್ರಮದ ವಿಷಯದಲ್ಲಿ ಎಳ್ಳುಕಾಳು ಮುಳ್ಳುಮೊನೆಯಷ್ಟೂ 
ಸಂದೇಹವಿಲ್ಲ. ಅಂಥ ಮಾತು ಯಾರ ಬಾಯಲ್ಲಾದರೂ ಬಂದಿದ್ದರೆ, ಅವರ ನಾಲಿಗೆಗೆ 
ಗರ ಬಡಿಯಲಿ. ನಾವು ಹೀಗೆ ಮಾತನಾಡಿಕೊಳ್ಳುವುದಕ್ಕೆ ನಿಜವಾದ ಕಾರಣ ಇದು-- 
ಈಗಿನದು ಪ್ರಭುಗಳು ಪಟ್ಟಕ್ಕೆ ಬಂದ ಹೊಸಪರಿ. ಅಂಥ ವೇಳೆಯಲ್ಲೇ ಈ ಮಹಾ 
ಸಂಗ್ರಾಮ ಕಾರ್ಯ ಒದಗಿ ಬಂದಿದೆ. ಹೊಯ್ದಳ ಸಿಂಹಾಸನಕ್ಕೆ ಸುತ್ತು ಮುತ್ತಲೂ 
ಶತ್ರುಗಳಿರುವ ವಿಷಯ ಪ್ರಭುಚಿತ್ತಕ್ಕೂ ವೇದ್ಯವಾಗಿಯೇ ಇದೆ. ಇಂಥ ಹೊತ್ತಿನಲ್ಲಿ 
ಪ್ರಭುಗಳು, ರಾಜಧಾನಿಯನ್ನು ಬಿಟ್ಟು ರಣಾ೦ಗಣಕ್ಕೆ ತೆರಳಿದರೆ, ಅಲ್ಲಸಲ್ಲದ ಜನ 
ಏನಾದರೂ ಕೆಟ್ಟಿ ಸುದ್ದಿ ಹೆಬ್ಬಿಸಿ, ರಾಜ್ಯದಲ್ಲಿ ಅಶಾಂತಿಯನ್ನು ಹುಟ್ಟಿಸಬಹುದು...' 


'ಅಂದರೆ ರಾಜಧಾನಿಯಲ್ಲಿರುವ ಜನರ ನಿಷ್ಠೆಯ ವಿಷಯದಲ್ಲಿ 
ಮಾಂಡಲಿಕರ ಭಕ್ತಿಯಲ್ಲಿ ನಿಮಗೆ ಸಂಶಯವೇ ಪ್ರಧಾನಿಗಳೇ? ಯಾರ ವಿಷಯದಲ್ಲಿ 
ನಿಮಗೆ ಅನುಮಾನ?' 


--ಶಾನ್ತಲಾದೇವಿ ಕೇಳಿದಳು. 


'ಇಂಥವರ ವಿಷಯದಲ್ಲಿ ಅನುಮಾನ ಎಂದು ನಾನು ಹೇಳುವುದಿಲ್ಲತಾಯಿ. 
ಆದರೂ ನಾವು ಇರಬೇಕಾದ ಎಚ್ಚರಿಕೆಯನ್ನು ಮರೆಯಬಾರದು. ಅತಿ 
ಅನುಮಾನದಂತೆ, ಅತಿ ನಂಬಿಕೆಯೂ ಅಪಾಯಕಾರಿ. ಆದುದರಿ೦ದಲೇ, ನಾವು- 
ಇತರರಿಗೆ ಸಲಹೆ ಹೇಳುವ ಬಹು ಹಿರಿದಾದ ಭಾರವನ್ನು ಹೊತ್ತಿರುವವರು, ಹತ್ತು 
ಕಡೆಯ ಯೋಚನೆಮಾಡಿ ಮಾತನಾಡಬೇಕಾಗುತ್ತದೆ. ಸಂಶಯಕ್ಕೆ 
ಕಾರಣವಿಲ್ಲದೆಡೆಯಲ್ಪೂ ಕಾರಣವಿದೆಯೇನೋ ಎಂದು ಊಹಿಸಬೇಕಾಗುತ್ತದೆ. 
ಆದುದರಿಂದ ಇಂಥ ವೇಳೆಯಲ್ಲಿ ನಾವು ನಮ್ಮನ್ನು ನಂಬಿದವರಿಂದ ನಿರೀಕ್ಷಿಸುವುದು- 
ನಮ್ಮ ವಿಷಯದಲ್ಲಿ ವ್ಯಥಾ ಅಸಮಾಧಾನಕ್ಕೆ ಎಡೆ ಕೊಡಬಾರದೆಂಬುದುದಷ್ಟನ್ನೇ. 
ಪ್ರಭುಗಳನ್ನು ನಾವು ಪ್ರಾರ್ಥಿಸುವುದೂ ಇಷ್ಟೇ-ತಲಕಾಡಿನ ಸಮರದಷ್ಟೇ, 


ರಾಜ್ಯರಕ್ಷಣೆಯ ಕಾರ್ಯವೂ ಈ ಹೊತ್ತಿನಲ್ಲಿ ಅತ್ಯಗತ್ಯವಾದುದು. ಅರಿಮರ್ಧನದ ಅಲ್ಪ 
ಕಾರ್ಯವನ್ನು ನಮ್ಮಂಥ ಊಳಿಗದವರಿಗೆ ನೇಮಿಸಿ, ಪ್ರಭುಗಳು ಸಿ೦ಹಾಸನ ರಕ್ಷಣೆಯ 
ಕಾರ್ಯವನ್ನು ಕೈಗೊಳ್ಳಬೇಕು.' 


—ಗಂಗರಾಜರು ತಾವು ಕೈಗೊಂಡ ತೀರ್ಮಾನಕ್ಕೆ ಕಾರಣವನ್ನುವಿವರಿಸಿದರು. 


ಗ೦ಗರಾಜರ ವಿವರಣೆಗೆ, ವಿಷ್ಣುವರ್ಧನ ಪ್ರತಿಮಾತನ್ನು ನುಡಿಯುವ 
ಮೊದಲೇ, ಶಾನ್ತಲಾದೇವಿ ತಾನೇ ಮಾತಿಗೆ ಮುಂದಾಗಿ 


'ಪ್ರಭುಗಳು ನನ್ನನ್ನು ಮನ್ನಿಸಬೇಕು. ಈ ಸಂದರ್ಭದಲ್ಲಿ ಪ್ರಧಾನರನ್ನು ನಾನು 
ಕೇಳಬೇಕಾದ ಪ್ರಶ್ನೆಯೊಂದಿದೆ.' 


—ಎಂದಳು. 
'ಕೇಳಿ ತಾಯಿ. 


'ಪ್ರಭುಗಳು ರಾಜಧಾನಿಯನ್ನು ಬಿಟ್ಟರೆ, ರಾಜ್ಯ ಅರಕ್ಷಿತವಾಗುವುದೆ೦ದು ನಿಮ್ಮ 
ಭಾವನೆಯೇ ಪ್ರಧಾನಿಗಳೇ?' 


`ಅರಕ್ಷಿತವಾಗುವುದೆ೦ದು ನಾನು ಹೇಳಲಾರೆ ತಾಯಿ, ಆದರೆ ಸ್ವಲ್ಪ ಮಟ್ಟಿಗೆ 
ಅಭದ್ರವಾಗಬಹುದು.' 


'ಪ್ರಧಾನಿಗಳೇ ನೀವು ಪ್ರಭುಗಳಿಗಷ್ಟೇ ಅಲ್ಲ ನಮಗೂ ಅವಮಾನ 
ಮಾಡುತ್ತಿದ್ದೀರ. 


ಗಾ 


—ಗಂಭೀರವಾಗಿ ಹೇಳಿದಳು ಶಾನ್ತಲಾದೇವಿ. 


ಸುಳಿವುದೋರದೆ ಬಂದ ಈ ಆಕಸ್ಮಿಕ ಸಿಡಿಲಾಘಾತದಿ೦ದ ಗ೦ಗರಾಜರು 
ತತ್ತರಿಸಿ ಹೋದರು. 


'ನಿಮಗೆ... ನಾನು... ಅವಮಾನ ಮಾಡುವುದೆ... ಇದೇನು ಮಾತಾ 


'ನಿಜ-ಪ್ರಧಾನಿಗಳೇ. ಪ್ರಭುಗಳೊಬ್ಬರೇ ರಾಜಧಾನಿಯ ರಕ್ಷಣೆಗೆ ಸಮರ್ಥರು 
ಎಂದಾಗ ನಾವು ಅಸಮರ್ಥರು ಎಂದು ಹೇಳಿದಂತಾಗಲಿಲ್ಲವೇ? ನೀವು 
ಕೈಲಾಗದವರು ಹೇಡಿಗಳು ಎ೦ದು ಬಾಯಿಬಿಟ್ಟು ಹೇಳಬೇಕೇ? ನಮ್ಮ ಶಕ್ತಿಯ 
ವಿಷಯದಲ್ಲಿ ನಿಮಗೆ ಸ೦ದೇಹವಿದ್ದರೂ ನಮಗೆ ಸಂದೇಹವಿಲ್ಲ ನಮ್ಮ 
ಅಪ್ಪಾಜಿಯವರು ನಮಗೆ ನರ್ತನ ವಿದ್ಯೆಯನ್ನಷ್ಟೇ ಅಲ್ಲ ಹೇಳಿಸಿರುವುದು- 
ಶಸ್ತ್ರವಿದ್ಯೆಯನ್ನೂ ಸ್ವತಃ ಕಲಿಸಿದಾರೆ. ಪ್ರಭುಗಳೂ ನಮ್ಮನ್ನು ಶೃಂಗಾರ ಸರೋವರದ 
ಹ೦ಸವಾಗಿ ಬೆಳೆಸಿಲ್ಲ ಆಪತ್ತಿನ ಸಮಯದಲ್ಲಿ ಆತ್ಮವನ್ನು ಅರಮನೆಯನ್ನು ಹೇಗೆ 
ರಕ್ಷಿಸಿಕೊಳ್ಳಬೇಕು ಎ೦ಬ ರಕ್ಷಣಾತಂತ್ರವನ್ನು ಕಲಿಸಿದಾರೆ. ಹೊತ್ತು ಬಿದ್ದರೆ, ನಮ್ಮ 
ಅಂತಃಪುರದ ದಾಸಿಯರೇ, ಶಸ್ತ್ರ ಧರಿಸಿ ರಾಜಧಾನಿಯನ್ನು ರಕ್ಷಿಸಬಲ್ಲರು. 
ಆದುದರಿಂದ, ಈ ಅಲ್ಪ ಕಾರಣಕ್ಕಾಗಿ ಪ್ರಭುಗಳ ಸಮರೇಚ್ಚೆಗೆ ಅಡ್ಡಿಯಾಗುವುದು 
ಅನಗತ್ಯ" | 


ಶಾನ್ತಲಾದೇವಿ ಆಡಿದ ಮಾತುಗಳನ್ನು ಕೇಳಿ ಗಂಗರಾಜರಿಗೆ ಎಷ್ಟು 
ಆಶ್ಚರ್ಯವಾಯಿತೋ, ವಿಷ್ಣುವರ್ಧನನಿಗೆ ಅಷ್ಟೇಮಟ್ಟಿಗೆ ಹೆಮ್ಮೆಯಿಂದ ಎದೆ 
ಬಿರಿಯುವ೦ತಾಯಿತು. 


'ಭಲೆ ಭಲೆ-ಸರಿಯಾದದ್ದನ್ನೇ ಆಡಿದೆ ದೇವಿ. ತಮ್ಮ ಯಾವುದೊ 
ಸಂದೇಹಕ್ಕಾಗಿ, ನಮ್ಮ 'ಆಳಿ೦ ಮುನ್ನಿರಿವ' ಎ೦ಬ ಬಿರುದನ್ನು ಕೇಳುವ ಕಿವಿಯ 
ಹೊರೆಯಾಗಿ ಮಾಡಲೆಳೆಸಿದ ಪ್ರಧಾನರ ಪ್ರಯತ್ನಕ್ಕೆ ಸರಿಯಾಗಿಯೇ ಉತ್ತರ ಕೊಟ್ಟೆ 
ಇನ್ನೇನು ಪ್ರಧಾನಿಗಳೇ-ನಿಮ್ಮಸ೦ದೇಹ ತೀರಿತೇ?' 


--ಎ೦ದು ಗಂಗರಾಜರತ್ತ ತಿರುಗಿ ಕೇಳಿದ ವಿಷ್ಣುವರ್ಧನ. 


ಒಂದು ಗಳಿಗೆ ಸುಮ್ಮನಿದ್ದು ಶಾನ್ತಲಾದೇನಿಯ ವಿಷಯದಲ್ಲಿ ಮೂಡಿ ಬಂದ 
ಮೆಚ್ಚುಗೆಯನ್ನು ಹಾಗೇ ತಡೆಹಿಡಿದು ಹೇಳಿದರು ಗ೦ಗರಾಜರು: 


'ಅಶುಭವನ್ನು ನುಡಿಯಬಾರದು ಅಶುಭವನ್ನು ಚಿಂತಿಸಬಾರದು, ಎಂದು 
ಹಿರಿಯರು ಹೇಳುತ್ತಾರೆ. ಆದರೂ ಈ ಸಂದರ್ಭದಲ್ಲಿ ನಮ್ಮ ಭಯವನ್ನು ಬಾಯಿ ಬಿಟ್ಟು 
ಆಡದೆ ವಿಧಿಯಿಲ್ಲ ಕಳೆದ ಕೆಲವು ಸಂವತ್ಸರಗಳಲ್ಲಿ ಹೊಯ್ದಳ ವಂಶದ ಮೂರು 
ಹಿರಿಯ ತಲೆಗಳನ್ನು ಕಳೆದುಕೊಂಡ ನಮಗೆ ವಿಧಿ ಮತ್ತೇನು ಹೊಂಚು ಹೂಡಿದೆಯೋ 
ಎಂಬ ಭೀತಿ ಬಾಧಿಸುತ್ತಿದೆ ತಾಯಿ. ಎಂತಲೇ ಅಲ್ಪ ಅಪಾಯಸೂಚನೆ 
ಇರುವೆಡೆಯಲ್ಲೂ ಪ್ರಭುಗಳು ಕಾಲಿಡುವುದು ನಮಗೆ ಒಪ್ಪಿಗೆಯಿಲ್ಲ' 


—ಹೇಳಬಾರದ ಮಾತನ್ನು ಹೇಳಲೇಬೇಕಾಗಿ ಬಂದುದಕ್ಕಾಗಿ ಮೂಡಿದ 
ಪಶ್ಚಾತ್ತಾಪ ತು೦ಬಿದ ಧ್ವನಿಯಲ್ಲಿ ತಡೆತಡೆದು ಹೇಳಿದರು ಗಂಗರಾಜರು. 


ಚ ಮು 


`ನಿಮ್ಮ ರಾಜ್ಯದ ಭಾಗ್ಯದ ವಿಷಯದಲ್ಲಿ ನಿಮಗೇನೇ ಅನುಮಾನ, 
ಅಪನಂಬಿಕೆಗಳಿದ್ದರೂ, ನಮಗೆ ನಮ್ಮ ಕುಂಕುಮ ಭಾಗ್ಯದಲ್ಲಿ ನಂಬಿಕೆಯಿದೆ 
ಪ್ರಧಾನರೇ. 'ಹಾವು ಕಂಡವನು ಹಗ್ಗಕ್ಕೆ ಹೆದರಿದ' ಎ೦ಬ ನಾಣ್ಣುಡಿ, ನಿಮ್ಮಂಥವರ 
ವಿಚಾರಕ್ಕೆ ಅನ್ಹಯಿಸಬಾರದು. ಪ್ರಭುಗಳಿಗೆ, ಈ ಸಮರದಲ್ಲಿ ಭಾಗವಹಿಸಬೇಕು ಎಂಬ 
ವಿಷಯದಲ್ಲಿ ಎಷ್ಟು ಉತ್ಕಟೇಚ್ಛೆಯಿದೆಯೆಂಬುದನ್ನು ನಾನು ಬಲ್ಲೆ ನನ್ನ ದೊರೆ, 
ಚೋಳರನ್ನು ತುಳಿದು, ಅವರ ಕೋಟಿಯ ಮೇಲೆ ಕೈಯಾರ ತಮ್ಮ ಕೀರ್ತಿಧ್ವಜವನ್ನು 
ಹಾರಿಸಬೇಕೆಂಬ ಬಯಕೆ ನನಗೂ ಅವರಷ್ಟೇ ಇದೆ. ದೊರೆಯ ಪತ್ನಿ 
ಎನಿಸಿಕೊಳ್ಳುವುದಕ್ಕಿಂತ ವೀರನ ಪತ್ನಿ ಎನಿಸಿಕೊಳ್ಳುವುದು ಹೆಚ್ಚಿನ ಹೆಮ್ಮೆ ನನ್ನ 
ಪ್ರಾಣಪಕ್ಷಿ ಸಮರಾಕಾಶದಲ್ಲಿ ವಿಹರಿಸಿ ಬರುವುದಾದರೆ, ಹಾರಾಡಿ ಬರಲಿ. ಆದರೆ 
ಅವರೊಂದಿಗೆ ಹೋಗುವ ನಿಮ್ಮನ್ನುಕೇಳುವುದಿಷ್ಟೆ--' 


'ಏನು ಹೇಳಿ ತಾಯಿ?' 


'ಚೋಳರ ಕೋಟೆಯನ್ನು ಗೆದ್ದ ಇವರು ಅದಿಯಮನ ಅಂತಃಪುರದ 
ಸೊಗೆಗಣ್ಣಿನ ಚೆಲುವೆ ಯಾರಾದರೊಬ್ಬಳಿಗೆ ಸೆರೆಯಾಗದಂತೆ, ಎಚ್ಚರದಿಂದ ಹಿಂದಕ್ಕೆ 
ಕರೆತಂದು ಅ೦ತಃಪುರಕ್ಕೆ ಬಿಡಿ. ಅಷ್ಟೆ' 


--ವಿಷ್ಣುವರ್ಧನನತ್ತ ನೋಡಿ ನಗುತ್ತಾ ಹೇಳಿದಳು ಶಾನ್ತಲಾದೇವಿ. 


ಆಕೆಯಾಡಿದ ಮಾತನ್ನು ಕೇಳಿ ವಿಷ್ಣುವರ್ಧನನೂ ನಕ್ಕ. ಗಂಗರಾಜರೂ ಆ 
ನಗೆಯಲ್ಲಿ ಬೆರೆಯದೆ ಹೋಗಲಿಲ್ಲ 


`ಆಯಿತೇ ಪ್ರಧಾನರೇ-ನಿಮ್ಮ ಅನುವರಾನಗಳೆಲ್ಲಾ ಪರಿಚ್ಛೇದವಾದವೇ? 
ಇನ್ನಾದರೂ ನಮಗೆ, ನಿಮ್ಮೊಂದಿಗೆ ಬರಲು ಅನುಮತಿ ನೀಡುತ್ತೀರಾ?' 


'ತಮಗೆ ನಾನು ಅನುಮತಿ ಕೊಡುವುದೇ ಪ್ರಭು? ತಮ್ಮ ಅಭಿಪ್ರಾಯ ನನಗೆ 
ಅಪ್ಪಣೆ. ನನ್ನ ಮನದಲ್ಲಿದ್ದ ಮಾತನ್ನು ಮುಚ್ಚುಮರೆ ಮಾಡದೆ ಆಡಿದ್ದಕ್ಕಾಗಿ ನನ್ನನ್ನು 
ಮನ್ನಿಸಬೇಕು. ಆದರೆ ಪ್ರಭುಗಳಲ್ಲಿ ಇಲ್ಲೇ ಮನವಿಮಾಡಿಕೊಳ್ಳಬೇಕಾದ 
ವಿಷಯವೊಂದಿದೆ 

`ಏನು? 


'ಸಮರಾಂಗಣದಲ್ಲಿ ತಮ್ಮ ರಕ್ಷಣೆಗೆ ನಾನು ಮಾಡಿದ ಕ್ರಮಗಳನ್ನು ತಾವು 
ಮುರಿಯಬಾರದು...” 


'ಮತ್ತೇನು?' 


`ಅದಿಯಮನ ತಲೆ ನಮಗೆ ಮೀಸಲು ಎಂಬುದನ್ನು ಪ್ರಭುಗಳು 
ರಣೋತ್ಪಾಹದಲ್ಲಿ ಮರೆಯಬಾರದು...' 


'ಅದೂ ಆಗಲಿ-ಈಗಲಾದರೂ ನಿಮಗೆ ಸಮಾಧಾನವಾಯಿತೇ?' 
'ಆಯಿತು ಪ್ರಭು.' 


'ಅಂತೂ ನಮ್ಮನ್ನು ನಿಮ್ಮೊಂದಿಗೆ ಕರೆದೊಯ್ಯುವುದಕ್ಕೆ ಈ ಬನವಾಸಿಯ 
ಹುಡುಗಿ ಹೇಳಬೇಕಾಯಿತಲ್ಲವೇ ಪ್ರಧಾನಿಗಳ. ಅಂತೂ ಹೊರಗಿನಿಂದ ಬಂದವಳ 
ಇದುರಿಗೆ, ನಿಮ್ಮವರಾದ ನಮ್ಮನ್ನೇ ಕಡಮೆ ಮಾಡಿದಿರಿ.' 


--ಎ೦ದ ವಿಷ್ಣುವರ್ಧನ ನಗುತ್ತಾ. 

'ನಾರು ಸ್ವರ್ಗಕ್ಕೆ ಹೋದರೆ, ಹೂವು ಹಿಂದೆ ಉಳಿಯುತ್ತದೆಯೇ-ಕೇಳಿ- 
ಪ್ರಧಾನಿಗಳೇ?' 

--ಶಾನ್ತಲಾದೇವಿಯೂ ನಗುತ್ತಾ ಆಡಿದಳು. 


ಆ ದಂಪತಿಗಳ ಪ್ರೇಮ ಅಭಿಮಾನಗಳನ್ನು ನೋಡಿ ಗಂಗರಾಜರಿಗೆ 
ಎದೆಯಲ್ಲಿ ಜೀನು ಮಳೆ ಕರೆದಂತಾಯಿತು. 


'ತಾಯಿ-ಮಾತರಿಯದ ಮೂಢ ನಾನೇನು ಹೇಳಬಲ್ಲೆ? ನನಗೆ 
ಅನಿಸುವುದಿಸ್ಟೇ-ನಿಮ್ಮನ್ನು ಅಸ್ಥಾನ ಕವಿಗಳು 'ಸದರ್ತ್ವ ಸರಸ ಸಮಯೋಚಿತ ವಚನ 
ಮಧುರ ರಸಸ್ಯಂದಿ ವದನಾರವಿಂದೆ' ಎಂದು ಕರೆದದ್ದು ಅತಿಶಯೋಕ್ತಿಯಲ್ಲ. 
ಅಪ್ಪಣೆಯಾದರೆ ನಾನಿನ್ನು ಬರುತ್ತೇನೆ. ಆಸ್ಥಾನ ಜ್ಯೋತಿಷ್ಯರನ್ನು ಕ೦ಡು ಯುದ್ಧಕ್ಕೆ 
ತೆರಳುವ ಮುಹೂರ್ತ ನಿಶ್ಚಯಮಾಡಿಸಿ, ಮತ್ತೆ ಕಾಣುತ್ತೇನೆ.' 


--ಎಂದು ಹೇಳಿ ಆ ದ೦ಪತಿಗಳಿಬ್ಬರಿಗೂ ವಂದಿಸಿ, ಗಂಗರಾಜರು 
ಅಂತಃಪುರದಿಂದ ತೆರಳಿದರು. 


ಗ೦ಗರಾಜರು ಕಣ್ಣು ಮರೆಯಾಗುವವರೆಗೂ ಸುಮ್ಮನಿದ್ದ ಶಾನ್ತಲಾದೇವಿ, 
ಬಳಿಕ ಪತಿಯ ಬಳಿ ಸಾರಿ 


'ಪ್ರಧಾನರ ಕೈಲಿ ಮಾತಾಳಿ ಎಂದು ಅನ್ನಿಸುವುದಕ್ಕೇ ನನ್ನನ್ನು ಇಲ್ವಿ 
ಬೇಡವೆಂದರೂ ನಿಲ್ಫಿಸಿಕೊ೦ಡದ್ದು?' 


--ಎಂದು ಕೇಳಿದಳು ಹುಸಿ ಮುನಿಸಿನಿ೦ದ. 


'ಮತ್ತೆ ನಿನ್ನ ನಾಲಗೆಯ ಕೊರೆತಕ್ಕೆ ನನ್ನ ಕಿವಿಯೇ ಮೀಸಲಾಗಬೇಕೇ? ಅದು 
ಹೇಗಾದರಾಗಲಿ-ಅ೦ತೂ ನನ್ನದಾಳ, ಬಯಸಿದ ಗರವನ್ನೇ ಉರುಳಿಸಿತು.' 


'ಅ೦ದರೆ...' 
`ಗ೦ಗರಾಜರ ಮಂತ್ರಿ ನನ್ನಕಾಲಾಳಿನ ಇದಿರು ಸೋತು ಹೋದ, ಶಾನ್ತಲಾ' 


`ಅ೦ದರೆ-ಆ ಸಿಟ್ಟು ನಿಮ್ಮ ಕಾಲಾಳೇ? ಅಬ್ಬಾ-ಎ೦ಥ ಸಿಟ್ಟು ನಿಮ್ಮದು. ಪಾಪ- 
ಪ್ರಧಾನಿಗಳು ಬೆವೆತು ಬಿಟ್ಟಿರು. ನೀವಷ್ಟು ಸಿಟ್ಟಾದರೆ ಅವರು ಸೋಲದೆ ಮತ್ತೇನು 
ಮಾತಾಡುತ್ತಾರೆ. ನನಗೇ ಎಲ್ಲಿಯಾದರೂ ಓಡಿ ಹೋಗಬೇಕು ಎ೦ಬಷ್ಟುಭಯವಾಗಿತ್ತು 
ಹಿರಿಯರ ಮೇಲೆ ಅಷ್ಟು ಸಿಟ್ಟಾಗುವುದುಂಟೆ? ಗ೦ಗರಾಜರು ಏನು 
ಅಂದುಕೊಂಡರೋ.' 


'ನಾನು ನಿಜವಾಗಿಯೂ ಅಷ್ಟು ಸಿಟ್ಟಾದೆ ಎಂದು ನೀನೂ ನಂಬಿದೆಯಾ?' 


'ಮತ್ತೆ?' 


'ಅಂಥ ತಪ್ಪು ಎ೦ದೂ ನನ್ನಿಂದ ಆಗದು. ಸಿಟ್ಟಾದ೦ತೆ ಅಭಿನಯಿಸಿದ್ದು 
ನಿನ್ನನ್ನು ಇಲ್ಲಿ ಇರು ಎ೦ದದ್ದುಎಲ್ಲಾ ಒ೦ದೇ ಉದ್ದೇಶಕ್ಕಾಗಿ.' 


'ಅಂದರೆ.' 
--ವಿಷ್ಣುವರ್ದ್ವನ ಆಡಿದುದನ್ನು ಕೇಳಿ, ಚಕಿತಳಾಗಿ ಕೇಳಿದಳು ಶಾನ್ತಲಾದೇವಿ. 


'ಗಂಗರಾಜರಿಗೆ ನನ್ನನ್ನು ಯುದ್ಧರ೦ಗಕ್ಕೆ ಕರೆದೊಯ್ಯುವುದು ಇಷ್ಟವಿರಲಿಲ್ಲ 
ಆ ಸೂಕ್ಷ್ಮನನಗೆ ತಿಳಿದಿತ್ತು ಅದಕ್ಕೇ ನಿನ್ನನ್ನು ಇರು ಎ೦ದದ್ದು' 


'ಏಕೆ?' 
`ಈಗ ಆಡಿದೆಯಲ್ಲಾ ಆ ಮಾತನ್ನು ಆಡಿ ಗ೦ಗರಾಜರನ್ನು ಸೋಲಿಸಲಿಕ್ಕೆ' 
`ಹಾಗಾದರೆ ಅಷ್ಟು ಸಿಟ್ಟೇಕೆ ಆಗಬೇಕಾಗಿತ್ತು?’ 


'ನಿನ್ನ ಬಾಯಿಂದ ಈಗಾಡಿದ ಮಾತು ಹೊರಡಿಸಲಿಕ್ಕೆ ನನ್ನ ಸಿಟ್ಟಿನಿಂದ 
ಗ೦ಗರಾಜರನ್ನು ಉಳಿಸಲಾದರೂ ನೀನು ಹೀಗೇ ಮಾತಾಡುತ್ತೀಯ ಎಂದು ನಾನು 
ಊಹಿಸಿದ್ದ; ಹಾಗಾಯಿತು.' 


--ಎ೦ದು ನಕ್ಕ ವಿಷ್ಣುವರ್ಧನ. 

`ಒ೦ದು ವೇಳೆ-ನಾನು ಗಂಗರಾಜರ ಪಕ್ಷಕ್ಕೇ ಸೇರಿದ್ದರೆ...' 
'ಊಹೂ, ಆ ಊಹೆಗೆ ಅವಕಾಶವೇ ಇರಲಿಲ್ಲ. 
'ಏಕೋ?' 


'ನಿನ್ನ ಭಾಗ್ಯದಲ್ಲಿ ನಿನಗೆಷ್ಟು ನಂಬಿಕೆಯಿದೆಯೋ, ನನ್ನ ಭಾಗ್ಯದಲ್ಲಿ ನನಗೂ 
ಅಷ್ಟೇ ನಂಬಿಕೆಯಿದೆ. ಶಾನ್ತಲಾ, ಹಂಸ ಸಮೂಹದಲ್ಲಿ ಎಂದಾದರೂ ಕಾಗೆ ಸೇರಿತೇ?' 


ತನ್ನ ವಿಷಯದಲ್ಲಿ ವಿಷ್ಣುವರ್ಧನ ಆಡಿದ ಅಭಿಮಾನದ ಮಾತನ್ನು ಕೇಳಿ, 
ಶಾನ್ತಲಾದೇವಿಯ ಹೃದಯ ಪ್ರೇಮ, ಅಭಿಮಾನದಿಂದ ಬೀಗಿತು. ಆ ಭಾವೋತ್ಕರ್ಷದಲ್ಲಿ 
ಪತಿಯನ್ನು ಆಲಂಗಿಸಿ, ಆತನ ವಿಶಾಲ ವಕ್ಷಸ್ಥಲದಲ್ಲಿಮುಖ ಮರೆಯಿಸಿ, ಹೇಳಿದಳು-- 


`ನಿಮಗೆ ಮಾತಿನಲ್ಲಿರುವ ಚಾತುರಿಯಲ್ಲಿ ನೂರರಲ್ಲಿ ಒಂದು ಪಾಲು 
ಯುದ್ಧದಲ್ಲಿದ್ದರೂ, ಆದಿಯಮ-ಖಂಡಿತವಾಗಿಯೂ-ನನ್ನ ಊಳಿಗದಾಳು.' 


--ಎಂದು ನಗುತ್ತಾ ಹೇಳಿದಳು. 


'ಪ್ರಧಾನಿಗಳು ಮಾತಾಳಿ ಎಂದದ್ದುನನ್ನನ್ನಲ್ಲ ಅರಗಿಳಿಯೇ ನಿನ್ನನ್ನು’ 


ಬಣ 


--ಎ೦ದು, ತಾನೂ ಪತ್ನಿಯನ್ನು ಬಿಗಿದಪ್ಪಿ ಮತ್ತೆ ಆಕೆ ಮಾತಾಡದಂತೆ, 
ಆಕೆಯ ಹವಳದುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸಿದ. 


ಈ 
ಶಕನರ್ಷ ಸಾನಿರದ ಮೂವತ್ತೆಂಟಿನೆಯ ದುರ್ಮುಖಿ ನಾಮ ಸಂವತ್ಸರದ 
ಆಶ್ವಯುಜ ಶುದ್ದ ವಿಜಯದಶಮಿಯ ಶುಭದಿನದಂದು, ಹೊಯ್ದಳ ಸೇನೆ, ತನ್ನ 
ವಿಜಯ ಯಾತ್ರೆಯನ್ನು ಆರಂಭಿಸುವುದೆಂದು, ರಾಜ ಜ್ಯೋತಿಷಿಗಳು, ದಂಡಯಾತ್ರೆಯ 
ಮುಹೂರ್ತ ನಿಶ್ಚಯ ಮಾಡಿದರು. ಅದರಂತೆಯೇ ಆ ದಿನ ಸೂರ್ಯೋದಯಾನ೦ತರ 
ಸೇನೆ, ಸೀಮೋಲ್ಲಂಘನ ಮಾಡಿ, ತಲಕಾಡಿನತ್ತ ನಡೆಯುವುದಕ್ಕೆ ಬೇಕಾದ 
ಸಿದ್ಧತೆಗಳೆಲ್ಲವೂ ಮಿಂಚಿನ ವೇಗದಲ್ಲಿನಡೆದವು. 


ಜ್ಯೋತಿಷ್ಯರು ದಿನ ನಿಶ್ಚಯ ಮಾಡಿದ ಗಳಿಗೆಯಲ್ಲೇ ಗ೦ಗರಾಜರು 
ಹೊಯ್ದಳರ ಸಾಮಂತರಿಗೆ, ಮಾಂಡಲಿಕ, ಮನ್ನೆಯರಿಗೆ ತಮ್ಮ ತಮ್ಮ 
ಸೇನಾಬಲದೊಂದಿಗೆ ದುರ್ಗಾಷ್ಟಮಿಯ ವೇಳೆಗೇ ರಾಜಧಾನಿಗೆ ಬರುವುದೆಂದು 


ಓಲೆಗಳನ್ನುಬರಿಸಿ, ಕುದುರೆಯಾಳುಗಳನ್ನು ಅಟ್ಟಿದರು. ಅದರಂತೆ ದಿನಕ್ಕೆ ಒಂದೊಂದು 
ದಿಕ್ಕಿನಿಂದ ಸಾಮನ್ತರ ಸೇನಾವಾಹಿನಿ ದ್ವಾರಸಮುದ್ರಕ್ಕೆ ಬರತೊಡಗಿ, ದ್ವಾರಸಮುದ್ರ 
ಸೇನಾಸಮುದ್ರವಾಯಿತು. 


ದಿನದಿನವೂ ರಾಜಧಾನಿಗೆ ಬರುವ ಸಾಮ೦ತರು, ಮಾ೦ಡಲಿಕರನ್ನು ಭೇಟಿ 
ಮಾಡಿ, ಅವರು ತಂದ ಕಾಣಿಕೆಗಳನ್ನು ಸ್ಟೀಕರಿಸಿ, ಅವರ ಸೇನಾ ಬಲದ ವಿವರಗಳನ್ನು 
ವಿಚಾರಿಸಿ, ಒಬ್ಬೊಬ್ಬರಿಗೂ ಅವರ ಅ೦ತಸ್ತು ಮರ್ಯಾದೆಗಳಿಗನುಸಾರವಾಗಿ ಊಟ- 
ವಸತಿಗಳಿಗೆ ಏರ್ಪಾಟು ಮಾಡುವುದರಲ್ಲಿ ಗ೦ಗರಾಜರು, ಉಳಿದ ಸಚಿವರು, 
ಆಸ್ಥಾನಿಕರಿಗೆ ಒಂದು ಗಳಿಗೆಯೂ ತಮ್ಮಊಟಿ, ನಿದ್ರೆಗೂ ಬಿಡುವು ಉಳಿಯಲಿಲ್ಲ 


ಒಂದುಕಡೆ ಬಂದ ಸಾಮಂತರಿಗೆ, ಸೇನೆಗೆ ಊಟೋಪಚಾರಗಳಿಗೆ ವ್ಯವಸ್ಥೆ 
ನಡೆದಂತೆಯೇ ಮತ್ತೊಂದು ಕಡೆ, ಸಮರಾ೦ಗಣಕ್ಕೆ ತೆರಳಲಿರುವ ಸೇನಾಸಮೂಹಕ್ಕೆ 
ಬೇಕಾದ ಆಹಾರಸಾಮಗ್ರಿಗಳನ್ನೂ ಉಳಿದ ಅಗತ್ಯ ವಸ್ತುಗಳನ್ನೂ ಶೇಖರಿಸುವ 
ಕೆಲಸವೂ ನಡೆಯಿತು. 


ದ್ವಾರಸಮುದ್ರದ ಪಟ್ಟಣಶೆಟ್ಟಿಯನ್ನು ಕರೆಸಿ ಗಂಗರಾಜರು, ಸೇನೆಗೆ ಬೇಕಾದ 
ವಸ್ತುಗಳ ವಿವರಗಳೆಲ್ಲವನ್ನೂ ತಿಳಿಸಿ, ಅವರಿಗೆ ಮುಂಗಡ ಹಣ ಸಂದಾಯ ಮಾಡಿ, 
ಆರು ಮಾಸ ಮುತ್ತಿಗೆ ನಡೆದರೂ ಯಾವುದಕ್ಕೂ ಕೊರತೆ ಬೀಳದಂತೆ ವ್ಯವಸ್ಥೆ 
ಮಾಡಬೇಕೆಂದು ಕಟ್ಟುಮಾಡಿ ಕಳಿಸಿದರು. 


ಈ ಅನಿವಾರ್ಯವಾದ ನೂರೆಂಟು ಕೆಲಸಗಳ ಗಡಿಬಿಡಿಯಲ್ಲಿ 
ಯಾರೊಬ್ಬರಿಗೂ ದಿನಗಳು ಸರಿದುದೂ ಅರಿವಾಗಲಿಲ್ಲ. 


ಅರಮನೆ ಆಸ್ಥಾನ, ದಂಡನಾಯಕರ ವಾಡೆಗಳಲಿದಷೇ ಗದ್ದಲ, ನಗರದ 


ನಬ 


ಮನೆ ಮನೆಯಲ್ಲೂ ಇತ್ತು. ಮನೆಗೆ ಒಬ್ಬರಂತಾದರೂ, ಒಂದಲ್ಲ ಒಂದು ಕಾರಣಕ್ಕೆ 


ಯುದ್ಧಭೂಮಿಗೆ ಹೊರಟಿದ್ದರು. ಹಾಗೆ ಹೋಗುವವರಿಗೆ ಬೇಕಾದ ಸಕಲವಸ್ತುಗಳನ್ನು 
ಜೋಡಿಸಿ ಕೊಡುವ ಸಡಗರ ಮನೆಯ ಹೆಂಗಸರಿಗೆ. 


ಅಂಗಡಿಗಳಲ್ಲಂತೂ ಒಂದು ಗಳಿಗೆಯೂ ಬಿಡುವಿಲ್ಲದೆ ವ್ಯಾಪಾರ 
ನಡೆಯಲಾರಂಭಿಸಿ, ಇರುಳೂ ಹಗಲಾಯಿತು. 


ರಾಜಧಾನಿಯ ಬಸದಿ, ದೇವಾಲಯಗಳಲ್ಲೂ ಅದೇ ಸಂಭ್ರಮ. 


ಒಂದು ಕಡೆ ದೊರೆಯ ವಿಜಯಾಭಿವೃದ್ಧಿಗಾಗಿ, ನಾನಾ ದೇವಾಲಯಗಳಲ್ಲಿ 
ಹೋಮ ಹವನಗಳನ್ನು ನಡೆಸುತ್ತಿದ್ದರು. ದೇವತೆಗಳಿಗೆ ವಿಶೇಷ ಪೂಜೆ ಮಾಡುತ್ತಿದ್ದರು. 
ಅರಮನೆಯ ಬಳಿಯ ಯಾಗಶಾಲೆಯಲ್ಲಿ 'ಶತ ಚ೦ಡಿ' ಹೋಮ ನಡೆಯುತ್ತಿತ್ತು. 
ಬಸದಿಗಳಲ್ಲಿ ಶಾ೦ತಿಪೂಜೆಗಳು ನಡೆಯುತ್ತಿದ್ದವು. ಅವರೊಂದಿಗೆ ಮನೆಮನೆಯವರೂ 
ಬ೦ದು ಹರಕೆ ಹೊತ್ತು ಪೂಜೆ ಮಾಡಿಸುವ ಗದ್ದಲ. 


ಬೆಟ್ಟಿದ ಭೈರವನ ಗುಡಿಯಲ್ಲಂತೂ ಒಂದು ಗಳಿಗೆಯೂ ಬಿಡುವಿರಲಿಲ್ಲ 
ದೊರೆಗೆ ವಿಜಯವನ್ನು ಕೋರಿ, ಹರಕೆಯಾಳುಗಳು, ಕುರಿಕೋಣಗಳೊಂದಿಗೆ ತಮ್ಮ 
ತಲೆಯನ್ನೂ ಅರ್ಪಿಸಿದರು. ಆ ನೂರಾರು ಬಲಿಗಳಿಂದ ಬೆಟ್ಟಕ್ಕೆ ಬೆಟ್ಟವೇ ರಕ್ತದಲ್ಲಿ ಅದ್ದಿ 
ತೆಗೆದಂತೆ ಕೆ೦ಪಾಯಿತು. 


ಆಶ್ಚಯುಜ ಶುದ್ಧಪಾಡ್ಯದ೦ದು ಆರ೦ಭವಾದ ಪೂಜೆಗಳು ದುರ್ಗಾಷ್ಟಮಿಯ 
ವೇಳೆಗೆ ಒಂದು ಘಟ್ಟಕ್ಕೆ ಬಂದು, ಆ ದಿನ ದ್ವಿಜರು ಮಂತ್ರತಂತ್ರೋಕ್ತವಾಗಿ, 
ಮಹಿಷಾಸುರ ಮರ್ಧಿನಿಯಾದ ದುರ್ಗಾಮಾತೆಯನ್ನು ಆರಾಧಿಸಿ ರಾಜಧಾನಿಯ 
ಹೊರವಲಯದಲ್ಲಿ `ರಣಸ್ತಂಭ' ವನ್ನು ಸ್ಥಾಪಿಸಿ ಅದಕ್ಕೆ ಸಲ್ಲಬೇಕಾದ ಪೂಜೆಗಳನ್ನೆಲ್ಫಾ 
ಮಿ೦ದುಮಡಿಯುಟ್ಟಿ ದೊರೆಯಿಂದ, ಸಕಲ ಸೇನಾಧಿಪತಿ ಗಂಗರಾಜರಿಂದ 


ಅದರ ಮಾರನೆಯ ದಿನವೇ ಆಯುಧಪೂಜೆ ನಡೆಯಿತು. 


ದೊರೆಯಂತೆಯೇ ಲಕ್ಷಾಂತರ ಸೇನೆಯೂ ತನ್ನ ತನ್ನ ಆಯುಧ, 
ವಾಹನಗಳನ್ನು ಅರ್ಚಿಸಿ ವಿಜಯ ಕೋರಿತು. 


ಆದಿನ ರಾತ್ರಿ-ಮರುದಿನವೇ ಸೀಮೋಲ್ಲಂಘನೆಯ ದಿನವಾದುದರಿ೦ದ- 
ಯುದ್ಧಭೂಮಿಗೆ ತೆರಳಲಿದ್ದ ವಿಷ್ಣುವರ್ಧನನೂ, ರಾಜಸೋದರ ಉದಯಾದಿತ್ಯನೂ, 
ಗ೦ಗರಾಜರೇ ಮೊದಲಾದ ದಂಡನಾಯಕರೂ ಮಡಿಯಲ್ಲೇ ದರ್ಭೆಯ ಮೇಲೆ 
ಮಲಗಿದರು. 


ಆದರೆ ನಿದ್ರೆ ಮಾತ್ರ ಯಾರೊಬ್ಬರಿಗೂ ಬರಲಿಲ್ಲ ಎಲ್ಲರಿಗೂ ಒಂದು ಗಳಿಗೆ 
ಕಣ್ಣು ಹತ್ತಿ ಏನಾದರೂ ಶುಭಸ್ತಪ್ನವಾಗಲಿ ಎನಿಸಿದರೂ, ಹಗಲು ಎಷ್ಟು 
ಹೊತ್ತಿಗಾದೀತೊ, ಎಷ್ಟು ಹೊತ್ತಿಗೆ ಸೇನೆ ಹೊರಟೀತೋ ಎಂಬ ಕಾತರದಲ್ಲಿ 
ಮನೆಯವರೊಂದಿಗೆ ಹೊರಡುವ ಹೊತ್ತಿನ ನಾನಾ ಮಾತು ಕಥೆಗಳನ್ನಾಡುವ 
ಅವಸರದಲ್ಲಿ ರೆಪ್ಪೆಗೆ ರೆಪ್ಪೆ ತಾಗಲಿಲ್ಲ. 


ಉಳಿದವರಂತೆ ವಿಷ್ಣುವರ್ಧನನಿಗೂ ಆ ರಾತ್ರಿ ಜಾಗರಣೆಯೇ ಆಯಿತು. 
ವಿಷ್ಣುವರ್ಧನ ಎಷ್ಟು ಹೊತ್ತಾದರೂ ನಿದ್ದೆಮಾಡದುದನ್ನುಕ೦ಡ ಆತನ ಪಕ್ಕದಲ್ಲಿಕುಳಿತ 
ಶಾನ್ತಲಾದೇವಿ-- 


'ನಾಳಿನಿಂದ ಹೇಗೋ ಏನೋ. ಇವೊತ್ತಾದರೂ ಒಂದು ಗಳಿಗೆ ಎಲ್ಲವನ್ನೂ 
ಮರೆತು ನಿದ್ರೆಮಾಡಿ' 


--ಎಂದಳು. 


`ನನಗೆ ಬುದ್ದಿ ಹೇಳುವ ಜಾಣೆ, ನೀನೇಕೆ ಮಲಗಬಾರದು. ನಾಳಿನಿಂದ 
ನನ್ನಂತೆ ನಿನಗೂ ನಿದ್ರೆ ವೈರಿ.' 


'ಅದೇನೊ ನಿಜ. ನಾಳಿನಿ೦ದ ಒಂಟಿಯಾಗಿ, ಹಾಸಿಗೆಯಲ್ಲಿ ಹೊರಳುವುದು 
ಇದ್ದೇ ಇದೆ. ಅದಕ್ಕೇ ಅವಕಾಶವಿರುವಷ್ಟು ಹೊತ್ತನ್ನುನಿಮ್ಮಬಳಿಯೇ ಕಳೆಯಬೇಕೆಂದು 
ಕೂತಿರುವುದು. 


'ಅಷ್ಟಕ್ಕೇ ಅದರೆ, ಆಗಬಹುದು. ಬೇರೆ ಚಿಂತೆ ಭಯವೇನೂ ಇಲ್ಲತಾನೇ?' 
'ಚಿ೦ತೆ-ಭಯ-ಏಕೆ?' 
`ನಾನು ಯುದ್ದಭೂಮಿಗೆ ತೆರಳುತ್ತೇನೆ೦ದು...' 


'ಊಹೂ-ಆ ಭಯವಿದ್ದರೆ, ಅದಿಯಮನ ಹೆಂಡತಿ, ಮಕ್ಕಳಿಗೆ ಇರಬೇಕು. 
ನನಗಿರುವ ಯೋಚನೆಯೇ ಬೇರೆ' 


`ಏನು? 


`ನಿಮ್ಮೊಂದಿಗೆ ವಿವಾಹ ವೇದಿಕೆ ಏರಿದಂತೆ, ಸಿಂಹಾಸನವನ್ನು ಹತ್ತಿದ್ದಾಯಿತು. 
ಇನ್ನೊಂದು ಉಳಿಯಿತು...' 


'ಯಾವುದು?' 


`ರಣಾಶ್ಚವನ್ನು ಹತ್ತುವುದು. ಆ ಭಾಗ್ಯವೊ೦ದರಲ್ಲಿ ಪಾಲು ಕೊಡಲಿಲ್ಲವಲ್ಲಾ 
ಎಂದು ನನಗೂ ಆ ಯೋಗ ಎಂದು ಚಿಂತಿಸುತ್ತಿದ್ದೇನೆ. ಅದೇಕೊ ನಾನು ಕಾಣೆ ಅಂತೂ 
ಈಚೆಗೆ ಏಕೋ ಕತ್ತಿ ಹಿಡಿಯಬೇಕು, ನಿಮ್ಮಂತೆಯೇ ಸಮರಾ೦ಗಣದಲ್ಲಿ ರಕ್ತಸ್ಥಾನ 
ಮಾಡಿ, ಮೈ ತಂಪುಮಾಡಿಕೊಳ್ಳಬೇಕು ಎ೦ಬ ಬಯಕೆ ಬಹುವಾಗಿದೆ--' 


--ಆ ಮಾತನ್ನು ಶಾನ್ತಲಾದೇವಿ ಲಘುವಾಗಿಯಾಗಲಿ, ನಗೆದನಿಯಲ್ಲಾಗಲಿ 
ಹೇಳದೆ, ಏನೋ ವಿಚಿತ್ರ ಉತ್ಕಟತೆ ತು೦ಬಿದ ಧ್ವನಿಯಲ್ಲಿ ಹೇಳಿದಳು. 


ಆ ಮಾತನ್ನು ಆಕೆ ಆ ಮಾತನ್ನು ಹೇಳಿದ ರೀತಿಯನ್ನು ಕೇಳಿ, 
ವಿಷ್ಣುವರ್ಧನನಿಗೆ ಆಶ್ಚರ್ಯವಾಯಿತು. 


'ಇದೆಂಥ ವಿಚಿತ್ರ ಬಯಕೆ ನಿನ್ನದು ಶಾನ್ತಲಾ? ನಾನು ಯುದ್ದಕ್ಕೆ 
ಹೋಗುವೆನೆಂದು ದಿನವೂ ಆ ಕನಸು ಕಾಣುತ್ತಿರುವೆಯಾ?' 


—ಎಂದು ಮಲಗಿದಂತೆಯೇ ಮಗ್ಗುಲಾಗಿ ಬಳಿಯಲ್ಲಿ ಕುಳಿತ 
ಶಾನ್ತಲಾದೇವಿಯ ಬಾಳೆಯದಿಂಡಿನಂತೆ ದುಂಡಾದ, ನಯವಾದ ತೋಳನ್ನು 
ಸಸ್ನೇಹವಾಗಿ ನೇವರಿಸಿ ಕೇಳಿದ. 


'ಇದು ವಿಚಿತ್ರ ಬಯಕೆಯಲ್ಲ ವಸಂತ ಕಾಲದಲ್ಲಿ ಕೋಗಿಲೆ ಕೂಗುವುದು 
ವಿಚಿತ್ರವೇ?” 


'ಅಲ್ಲ ಆದರೆ ಹೆಣ್ಣು ರಕ್ತಸ್ನಾನ ರಣಕೇಳಿಯನ್ನು ಬಯಸುವುದು 
ವಿಚಿತ್ರವಲ್ಲವೆ' 


'ಏಕೆ?' 


'ಇಷ್ಟು ದಿನ ಈಗ ಒಂದು ಪಕ್ಷದಿಂದ ನಿಮಗೆ ಏನೋ ಮಾತು 
ಹೇಳಬೇಕೆಂದಿದ್ದೆ, ಹೇಗೆ ಹೇಳುವುದು ಎಂದು ಸುಮ್ಮನಾಗಿದ್ದೆ ಆದರೆ ಈ ದಿನ...' 


`ಏನು ಹೇಳಬೇಕೆಂದಿದ್ದೆ. ನನ್ನೂ ಯುದ್ದಕ್ಕೆ ಕರೆದುಕೊಂಡು ಹೋಗಿ ಎಂದು 
ಕೇಳಬೇಕೆ೦ದಿದ್ದೆಯಾ? ಮೊದಲೇ ಹೇಳಬೇಕಾಗಿತ್ತು. ನಾರು ಅದಕ್ಕೆ ಅಡ್ಡಿ 
ಮಾಡುತ್ತೇನೆಂದು ಹೆದರಿದೆಯಾ?' 


'ಊಹೂ. ನೀವಲ್ಲ ಅಡ್ಡಿಯಾದುದು?' 


`ಮತ್ತೆ.. ಅವ್ವೆ ಬೇಡವೆ೦ದಳೇ?' 
`ಅಲ್ಪ' 

'ಮತ್ತೆ ಯಾರು ಅಡ್ಡಿಯಾದರು?' 
--ಅಚ್ಚರಿಯಾಗಿ ಕೇಳಿದ ವಿಷುವರ್ಧನ. 


'ಎಲ್ಲವನ್ನುನಾನೇ ಬಾಯಿಬಿಟ್ಟು ಆಡಬೇಕೇ? ಬಾಯಿಬಿಟ್ಟು ಆಡದ ಮಾತಿನ 
ಅರ್ಥ ತಿಳಿದುಕೊಳ್ಳುವ ಜಾಣ್ಮೆಪ್ರಭುಗಳಿಗೆ ಇದೆ ಎಂದಿದ್ದೆ... 


'ಕಣ್ಣನೋಟಿದ ಅಲುಗಾಟದ ಮೇಲೆ ಕಾವ ಕಟ್ಟುವ ಜಾಣ್ಮೆಯನ್ನುಭಗವ೦ತ 
ಸ್ತ್ರೀಯರೊಬ್ಬರಿಗೇ ಅನುಗ್ರಹಿಸಿರುವುದು. ನನ್ನಂಥಾ ಗಂಡಸರಿಗೆ ಅದು ತಿಳಿಯದ 
ವಿದ್ಯೆ. ಆಯಿತೇ-- ನನ್ನ ಅಜ್ಜತೆಯನ್ನು ಒಪ್ಪಿಕೊಂಡೆನಲ್ಲಾ- ನಿನ್ನ ಉತ್ಸಾಹಕ್ಕೆ 
ಅಡ್ಡಿಯಾದವರು ಯಾರು ಹೇಳು?' 


'ನಾನೇ ಆಡಿದರೆ--ನಾಣ್ಗೇಡಿ ಎನ್ನುತ್ತೀರೋ ಏನೋ.' 


'ಊಹೂ. ಯಾವುದೋ ಮಾತಿಗೆ ಬಲವಾಗಿಯೇ ಪೀಠಿಕೆ ಹಾಕುತ್ತಿದ್ದೀಯ. 
ಅದೇನು ಹೇಳು.' 


'ನನ್ನ.. ನನ್ನ... ಗರ್ಭದಲ್ಲಿ ಕುಳಿತ... ನಿಮ್ಮಮಗ?' 


--ಲಜ್ಜೆಯಿಂದ ಅವನತಶಿರಳಾಗಿ, ನುಡಿ ತೊದಲಾಗಿ ಹೇಳಿ, ತೋಳಿನಲ್ಲಿ 
ಮುಖ ಮರೆಸಿಕೊ೦ಡಳು ಶಾನ್ತಲಾದೇವಿ. 


'ನಿಜವೇ... ಹೌದೆ...' 


-ಇಧಿಗ್ಗನೆ ಎದ್ದು ಕುಳಿತು ಬಳಿಯಲ್ಲಿದ್ದ ಪತ್ನಿಯನ್ನು, ಆನ೦ದೋದ್ರೇಕದಲ್ಲಿ 
ಆಲಿಂಗಿಸಿ ಕೇಳಿದ ವಿಷ್ಣುವರ್ಧನ 


'ಮೊದಲೇ ಏಕೆ ಹೇಳಲಿಲ್ಲ?” 


'ಅತ್ತೆಯವರು ಹೇಳು ಎಂದರು. ನಿನಗಾಗದಿದ್ದರೆ ನಾನೇ ಹೇಳುತ್ತೇನೆ 
ಎಂದರು. ಆದರೆ ಯುದ್ದ ಚಿಂತೆಯಲ್ಲಿದ್ದ ನಿಮಗೆ ಹೇಳಿ, ಮನಸಿಗೆ ಯೋಚನೆ 
ಮಾಡುವುದೇಕೆ೦ದು ನಾನೇ ಬೇಡವೆಂದೆ.' 


'ಹುಚ್ಚಿ.. ಹುಚ್ಚಿ. ಈ ಸಂತೋಷಕ್ಕೆ ಯೋಚನೆ ಎಂದು ಸಲ್ಲದ 
ಹೆಸರಿಡುತ್ತಾರೆಯೇ? ನಿನ್ನನ್ನುಅ೦ದೇನು ಉಪಯೋಗ- ದಿನ ದಿನಕ್ಕೆ ನಿನ್ನಸೌಂದರ್ಯ 
ಪುಟಕಿಟ್ಟಿ  ಮಿಸುನಿಯಂತಾಗುತ್ತಿರುವುದನ್ನು ನೋಡಿದಾಗ ನಾನೇ 
ಊಹಿಸಬೇಕಾಗಿತ್ತು. ನನ್ನದೇ ತಪ್ಪಾಯಿತು.' 


'ತಪ್ಪುನಿಮ್ಮದೇ ಎಂದು ಒಪ್ಪಿಕೊಂಡರೆ, ಆದಷ್ಟು ಬೇಗ ಈ ಯುದ್ದ 
ಮುಗಿಸಿಕೊಂಡು ಬಂದುಬಿಡಿ. ನೀವು ಯುದ್ದಕ್ಕೆ ಹೋದಾಗ ನಿಮ್ಮನ್ನು ಬಿಟ್ಟು 
ಹೇಗಿರುವುದು ಎಂದು ಯೋಚಿಸುತ್ತಿದ್ದೆ ಅದನ್ನು ಮರೆಯಲು ದೇವರೇ ಈ 
ಸಂತೋಷದ ದಾರಿತೋರಿಸಿದ. ಆದರೆ, ಯುದ್ಧವನ್ನು ಮಾತ್ರ ಬೇಗ ಮುಗಿಸಿಕೊಂಡು, 
`ಆ ಹೊತ್ತಿ'ಗಾದರೂ ಬಂದುಬಿಡಿ. ಹಾಗೇ ನೀವು ನನಗೊಂದು ಮಾತು ಕೊಡಬೇಕು... 


'ಏನು ಬೇಕು-ಕೇಳು? ಮೂರು ಲೋಕದ ಸಿರಿ ಬೇಕೆಂದರೂ ತಂದು ನಿನ್ನ 
ಕಾಲ ಬಳಿ ರಾಶಿ ಹಾಕುತ್ತೇನೆ.' 


`ನಮ್ಮ ಅರಮನೆಯಲ್ಲಿರುವುದು ದೇವೇಂದ್ರನ ಆಸ್ಥಾನದಲ್ಲಿ ತಾನೇ 
ಏನಿದ್ದೀತು. ಅದಲ್ಲ. 


'ಮತ್ತೇನು?' 


'ಒಂದು- ಯುದ್ದ ಶಿಬಿರದಲ್ಲಿ ನನ್ನ ಚಿಂತೆ ಮಾಡಬಾರದು. ಮತ್ತೊಂದು 
ತಲಕಾಡಿನ ಯುದ್ಧದಲ್ಲಿ ನೀವು ಗೆದ್ದಾಗ, ಆಲ್ಲಾಗಲಿ, ದಾರಿಯಲ್ಲಿ ಕೈಸೆರೆ ಹಿಡಿಯುವ 
ಊರುಗಳಲ್ಲಾಗಲಿ, ಎಲ್ಲೂ ಯಾವ ಹೆಂಗಸು ಮಕ್ಕಳಿಗೂ ಸೇನೆ ಹಿಂಸೆ ಮಾಡದಂತೆ 
ನೋಡಿಕೊಳ್ಳಿ. ನಿಮ್ಮನ್ನು ಯುದ್ಧರಂಗಕ್ಕೆ ಹೋಗಲು ನಾನು ಒಪ್ಪಿದುದು--ಈ 
ಕಾರಣಕ್ಕಾಗಿ. ಸಣ್ಣ ತುರುಗಾಳಗವೆಂದರೂ, ಹಸು ಕರು ಹಿಡಿಯುವುದಲ್ಲದೆ, ಶತೃ 
ಹೆಂಗಸರ ಮಾನಭಂಗ ಮಾಡುವುದು ಸೈನಿಕರಿಗೆ ವಾಡಿಕೆಯಾಗಿ ಹೋಗಿದೆ. ನಾನು 
ಬಲ್ಲೆ: ನಾನು ಬೇಡ ಎಂದರೆ ಹುಲಿ ಮಾಂಸ ತಿನ್ನುವುದನ್ನು ಬಿಟ್ಟು ಹುಲ್ಲು 
ಮೇಯುವುದಿಲ್ಲ ಆದರೆ ಇದೊಂದು ಯುದ್ಧದಲ್ಲಾದರೂ ಈ ಘೋರ ಬೇಡ' 


--ಎ೦ದು ಕಕ್ಕುಲತೆಯಿ೦ದ ಪತಿಯನ್ನು ಬೇಡಿದಳು ಶಾನ್ತಲಾದೇವಿ. 


`ಆಯಿತು. ಹಾಗಾಗದಂತೆ ನೋಡಿಕೊಳ್ಳುತ್ತೇನೆ. ಗ೦ಗರಾಜರಿಗೆ ಹೇಳಿ, 
ಸೇನೆಯಲ್ಲಿ ಡಂಗುರ ಸಾರಿಸುತ್ತೇನೆ. ನೀನು ನಿಶ್ಚಿಂತಳಾಗಿರು.' 


--ಎ೦ದು ಆಕೆಗೆ ವಚನವಿತ್ತ ವಿಷ್ಣುವರ್ಧನ. 


'ನೀವಷ್ಟು ಹೇಳಿದರೆ ಸಾಕು-ಹತ್ತು ಬಳ್ಳ ಹಾಲು ಕುಡಿದಷ್ಟು 
ಸ೦ತೋಷವಾಯಿತು. ಇಷ್ಟು ದಿನ ಈ ಮಾತೆಲ್ಲಾ ಹೇಳಬಾರದು ಎ೦ದುಕೊಂಡಿದ್ದೆ ಈ 
ದಿನ ಕರಳು ತಡೆಯಲಿಲ್ಲ. 


'ಹೇಳಿ ಒಳ್ಳೆಯದೇ ಮಾಡಿದೆ ದೇವಿ...” 
`ಏನು ಒಳ್ಳೆಯದೋ-ನಿಮ್ಮನಿದ್ದೆ ತಪ್ಪಿಸಿದೆ.' 


'ಊಹೂ-ಈ ಸಮರದಲ್ಲಿ ಗೆಲುವು ನಮ್ಮದೇ ಎಂಬ ಭರವಸೆಯನ್ನು 
ಮೂಡಿಸಿದೆ. ಈಗ ನೀನು ಹೇಳುವುದಕ್ಕಿಂತ ಇನ್ನೇನು ಶುಭ ಶಕುನ ಬೇಕು ಹೇಳು. 


--ಎ೦ದ ಉತ್ಸಾಹದಿ೦ದ ವಿಷ್ಣುವರ್ಧನ. 


`ಮನಸ್ಸಿಗೆ ಆ ನೆಮ್ಮದಿ ಇದ್ದರೆ ಒ೦ದು ಗಳಿಗೆ ಮಲಗಿ ನಿದ್ರೆಮಾಡಿ' 
--ಎ೦ದಳು ಶಾನ್ತಲಾದೇವಿ. 

'ಇದು ನೀನು ನಿದ್ರೆ ಕೆಡುವ ಕಾಲವಲ್ಲ ಮಲಗು.' 

--ಎ೦ದು ವಿಷ್ಣುವರ್ಧನ ಪತ್ನಿಗೆ ಹೇಳಿದ. 


ಒಬ್ಬರು ಮತ್ತೊಬ್ಬರಿಗೆ 'ನಿದ್ರೆ ಮಾಡು' ಎಂದು ಹೇಳಿದರೇ ವಿನಾ ಇಬ್ಬರೂ 
ಮಲಗಲಿಲ್ಲ. 


ಅವರಿಬ್ಬರೂ ಹಾಗೆ ಮಾತಿನಲ್ಲಿ ಕಾಲ ಕಳೆಯುತ್ತಿರುವಾಗಲೇ, ಇರುಳು 
ಸವೆದು, ವಿಜಯ ಯಾತ್ರೆ ಹೊರಟ ಹೊಯ್ಸಳ ಸೇನೆಗೆ ದಿಗ೦ಗನೆ ಎತ್ತಲೆಂದು ತಂದ 
ಕುಂಕುಮಾರತಿಯ ಹೊಂದಳಿಗೆಯಂತೆ, ಮೂಡಲಲ್ಲಿರವಿ ಮೂಡಿದ. 


ಲ 

ಶುಭ ಬ್ರಾಹ್ಮೀ ಮುಹೂರ್ತದಲ್ಲಿ ಮೊರೆಯಲಾರಂಭಿಸಿದ ಸನ್ನಾಹ 
ಭೇರೀರವವನ್ನುಕೇಳಿ, ಜಾಗ್ರತವಾದ ಹೊಯ್ಸಳ ಸೇನೆ, ಪ್ರಯಾಣ ಸನ್ನದ್ಧವಾಗಿ, ತರಂಗ 
ತರ೦ಗವಾಗಿ ಬಂದು, ನಿಯತ ಕಾಲಕ್ಕೆ 'ರಣಗ೦ಭ' ದ ಬಯಲಲಲಳ್ಲಿ ಕಲೆತವು. 
ಕಾರ್ಗಾಲದ ಕಡಲ ತೆರೆಯಂತೆ, ಒ೦ದನ್ನು ಹಿ೦ಬಾಲಿಸಿ ಮತ್ತೊಂದು, ಕಾಲಾಳು 
ತಂಡಗಳು, ಬಿಲ್ಲಾರರ ಗುಂಪುಗಳು, ರಥದ ಸಾಲುಗಳು, ಆನೆ ಕುದುರೆಯ ಪಡೆಗಳು, 
ನೋಡುವ ಜನರ ಎದೆಯಲ್ಲಿ ಭಯವನ್ನೂ ಆಶ್ಚರ್ಯವನ್ನೂ ಮೂಡಿಸುತ್ತಾ ಬಂದು, 
ತಮ್ಮ ಚೂಣಿಯ ನಾಯಕರ ನಿರ್ದೇಶದಂತೆ ಗೊತ್ತಾದ ಸ್ಥಳದಲ್ಲಿ ನಿಂತಿತ್ತು. ಸೇನೆಯ 
ಒಂದೊಂದು ತರಂಗ ತನ್ನ ವಿಶಿಷ್ಟ ವಾದ್ಯರವನೊಡನೆ ಬಂದು, ಬಯಲಿನಲ್ಲಿ 


ನಿಂತಾಗಲೂ, ಸೇನೆಯನ್ನು ನೋಡಲು ಬಯಲಿನ ಸುತ್ತಲೂ ನೆರೆದ ಅಸಂಖ್ಯಾತ 
ಜನಕೋಟಿ, ಮುಗಿಲು ಮಾರ್ದನಿಸುವಂತೆ ಕೇಕೆ ಹಾಕಿತು. 


ಸಕಲ ಸೇನೆ, ದೊರೈ ದಂಡನಾಯಕರು ಎಲ್ಲರೂ ಬಂದ ಬಳಿಕ, ದ್ವಿಜರು 
`ರಣಸ್ತ೦ಭಾರ್ಚನೆ' ಮಾಡಿ, ಸಮರವಿಜಯವನ್ನುಕೈಗೂಡಿಸುವ ಮಂತ್ರಗಳನ್ನುಪಡಿಸಿ, 
ದೊರೆಗೂ ಸಕಲ ಸೇನಾಧಿಪತಿ ಗಂಗರಾಜರಿಗೂ ವೀರ ಕಂಕಣ ಕಟ್ಟಿದರು. 
ವೇದೋಕ್ತವಾದ ಪೂಜೆ ಹೋಮ ಹವನಗಳು ನಡೆದ ಬಳಿಕ ಮೂರು ನಾಲ್ಕು ಮಂದಿ 
ಭಾಷೆಯಾಳುಗಳು ರಣಗಂಭಕ್ಕೆ ತಮ್ಮ ತಲೆಯೊಪ್ಪಿಸಿ, ದೊರೆಗೆ ದಿಗ್ವಿಜಯ ಕೋರಿದರು. 
ಒಂದೊಂದು ಬಲಿಯೊಪ್ಪಿಸಿದಾಗಲೂ ಸಹಸ್ರಾರು ರಣವಾದ್ಯಗಳು ಮೊರೆದು, 
ದಿಕ್ಕುಗಳನ್ನು ಬೆದರಿಸಿದವು. ಒಮ್ಮೊಮ್ಮೆ ರಣವಾದ್ಯ ಮೊರೆದಾಗಲೂ, ಸೇನಾಕೋಟಿ 
ಹೆರ್ಷೋದ್ಗಾರದ ಕೇಕೆಯನ್ನು ಹಾಕಿದಾಗಲೂ, ಆ ಸದ್ದು ರಾಜಧಾನಿಯ ಬಳಿಯ 
ಮೂರು ಬೆಟ್ಟಿದ ಬಂಡೆಗಳಿಂದಲೂ ಮಾರ್ದನಿಸಿ, ಉತ್ಸಾಹ ಮತ್ತವಾದ ಬೆಟ್ಟಿಗಳೂ 
ಜೀವದಾಳಿ ಹರ್ಷೋದ್ಗಾರ ಮಾಡುತ್ತಿರುವವೇನೋ ಎಂಬ ಭ್ರಾಂತಿಯನ್ನು 
ಮೂಡಿಸಿದವು. 


ಆ ಬಳಿಕ, ಪ್ರಚಂಡ ದಂಡನಾಯಕರು, ಗ೦ಗರಾಜರು ಶತ್ರು ಸಂಕೇತವಾಗಿ 
ನಿಲ್ಲಿಸಿದ ಬಾಳೆಯ ದಿ೦ಡುಗಳನ್ನು ತಮ್ಮ ಹರಿತವಾದ ಕರವಾಳದಿಂದ ಕತ್ತರಿಸಿ, ಆಗ 
ಮಾಡಿದ ಹರ್ಷೋದ್ಗಾರದ ಸದ್ದುಅಡಗಿದ ಬಳಿಕ, ಮುಗಿಲ ಗುಡುಗಿನಂತೆ ಮೊಳಗುವ 
ಧ್ವನಿಯಲ್ಲಿ ಹೇಳಿದರು-- 


`ಹೊಯ್ಸಳ ಸಾಮ್ರಾಜ್ಯ ರಕ್ಷಣಾ ದಕ್ಷರಾದ ವೀರ ಪಟುಭಟರೇ-- ಇಂದು 
ನಮ್ಮೆಲ್ಲರ ಸತ್ವಪರೀಕ್ಷೆಯ ಸಮಯ. ಹೊಯ್ಸಳ ರಾಜ್ಯಲಕ್ಷ್ಮಿಯ ಆಜನ್ಮ ವೈರಿಗಳಾದ 
ಚೋಳರನ್ನು ಮರ್ಧಿಸಿ, ಅವರ ಹೆಣಗಳ ಬಣಬೆಯ ಮೇಲೆ, ನಮ್ಮವಿಜಯ ಧ್ವಜವನ್ನು 
ಹಾರಿಸುವ ಹೊತ್ತು ಸನ್ನಿಹಿತವಾಗಿದೆ. ಈ ಬಾರಿಯ ಸಮರದಲ್ಲಿ ಚೋಳಬಲ 


ಸಂಪೂರ್ಣವಾಗಿ  ಸೋಲಿಸಲ್ಪಟ್ಟುಿ ಮತ್ತೆಂದೂ ನಮ್ಮ ದೇಶದತ್ತ 


ಆ 


ತಲೆಯಿಕ್ಕದಂತಾಗಬೇಕೆಂಬುದು ಪ್ರಭುಗಳ ಮಹದಾಶಯ. ಆ ದಿವ್ಯ ಆಶಯವನ್ನು 
ಭವ್ಯ ಸತ್ಯವಾಗಿ ಮಾಡುವ ಶಕ್ತಿ ಸಾಮರ್ಥ್ಯಗಳು, ಶ್ರೀ ವಾಸನ್ತಿಕಾದೇವಿಯ 
ಅನುಗ್ರಹದಿ೦ದ, ನಮ್ಮೆಲ್ಲರ ತೋಳುಗಳಲ್ಲಿಯೂ ನೆಲೆಸಿದೆ. ಅಂತೆಯೇ ಯಾವ 
ಭಯಕ್ಕೂ ಬಳುಕದ ಭೀಮಬಲ, ಯಾವ ಲೋಭಕ್ಕೂ ಸೋಲದ ನಿಷ್ಠಾ ಶಕ್ತಿಗಳ ಅಕ್ಷಯ 
ಭಂಡಾರ ನಮ್ಮಲ್ಲಿದೆ ಎಂಬ ನಂಬಿಕೆಯೂ ನಮಗಿದೆ. ಆ ನಿಮ್ಮ ಪ್ರಚ೦ಡಬಲ, ಇದು 
ಸಹಸ್ರಮಡಿಯಾಗಿ ವೃದ್ಧಿತವಾಗಲಿ. ರೂಕ್ಷ ರಾಕ್ಷಸಮರ್ಧನ ಸಮಯದಲ್ಲಿ ದೇವತಾ 
ಸೇನೆಯ ತೋಳಿನಲ್ಲಿ ವಿಜೃಂಭಿಸಿದ ಬಲ, ರಾವಣ ಪ್ರಾಣಹರಣದ ಸಮಯದಲ್ಲಿ 
ಕಪಿಸೇನೆಯ ಬಾಹುಗಳಲ್ಲಿ ಪ್ರಜ್ವಲಿಸಿದ ಶಕ್ತಿ ಇಂದು ರಣಚ೦ಡಿಯ ಹರಕೆಯಿಂದ 
ನಿಮ್ಮದಾಗಲಿ. 


`ಈ ಗಳಿಗೆಯಲ್ಲಿ ಒರೆಗಳಚಿದ ನಿಮ್ಮ ಖಡ್ಗ ಶತ್ರು ಸಮ್ಮರ್ಧನ ಕಾರ್ಯ 
ಮುಗಿಯುವವರೆಗೂ ಕೆಳಗಿಳಿಯದಿರಲಿ. ಹೊಯ್ಸಳ ಸೈನಿಕರಲ್ಲಿ ಒಬ್ಬರ ಬೆನ್ನನ್ನು 
ಶತ್ರುಸೇನೆ ಕಾಣದಂತಾಗಲಿ.' 


--ಎಂದು ಹೇಳಿ ಸೇನೆಯನ್ನು ಹರಸಿದರು. 


ಆ ಬಳಿಕ, ದ್ವಿಜರು ದೇವತಾ ಗೃಹಗಳ ತೀರ್ಥ ಪ್ರಸಾದವನ್ನು ಇಂದ್ರರು 
ಬಸದಿಗಳ ಗಂಧೋದಕ-ಸೇಸೆಗಳನ್ನು ದೊರೆಗೆ, ದಂಡನಾಯಕರಿಗೆ ನೀಡಿದ ಬಳಿಕ, 
ನೂರಾರು ಜನ ಮುತ್ತೈದೆಯರು, ದೊರೆಗೆ, ದಂಡನಾಯಕರಿಗೆ ವಿಜಯಾರತಿಯನ್ಸೆತ್ತಿ 
ಹಣೆಗೆ ಕು೦ಕುಮವಿಟ್ಟಿರು. 


ಆ ಕಾರ್ಯಗಳೆಲ್ಲವೂ ಮುಗಿದ ಬಳಿಕ, ಗ೦ಗರಾಜರ ಸೂಚನೆಯಂತೆ ಪ್ರಸ್ಥಾನ 
ಭೇರಿಗಳು ಮೊಳಗಲಾರಂಭಿಸಿದವು. ಅದರೊಂದಿಗೇ ಅದುವರೆಗೆ, ಕಡೆದ 
ವಿಗ್ರಹಗಳಂತೆ ನಿಂತ ತಮ್ಮ ತಮ್ಮ ಚೂಣಿಗಳಿಗೆ ಚಲನೆಯ ಅಪ್ಪಣೆಯನ್ನು ಕೊಡುವ 


ದಳಪತಿಗಳ ಕೂಗಿನ ಸದ್ದು ನಿಂತ ಅನೆಗಳನ್ನುತಿವಿದು ಎಚ್ಚರಿಸುವ ಮಾವುತರ ಕೂಗು, 
ಗಜಗಳ ಫೀ೦ಕಾರ, ಅಶ್ವಗಳ ಹೇಷಾರವದ ಸದ್ದೂಬಯಲನ್ನು ತುಂಬಿ ಬಿರಿಯಿತು. 


ತನ್ನಿದುರು ಆರೋಹಣಕ್ಕೆ ಸಿದ್ದವಾಗಿ ಬ೦ದ ರಾಜರಥವನ್ನು ಏರುವ ಮುನ್ನ 
ವಿಷ್ಣುವರ್ಧನ, ತನ್ನ ಬಳಿಯಿದ್ದ ಶಾನ್ತಲಾದೇವಿಯ ನೆತ್ತಿಯನ್ನು ಹರಸುವಂತೆ 
ನೇವರಿಸಿ 


'ನಾನಿನ್ನುಹೋಗಿ ಬರಲೇ ಶಾನ್ತಲಾ? ಯಾವ ಬಗೆಯ ಚಿಂತೆಗೂ ಮನಸ್ಸಿನಲ್ಲಿ 
ಎಡೆಕೊಡಬೇಡ, ಮೂರು ಮಾಸದ ಯುದ್ಧವನ್ನು ಮೂರೇ ದಿನದಲ್ಲಿ ಮುಗಿಸಿ 
ಬರುತ್ತೇನೆ. ಬಳ್ಳಿಗಾಮೆಯಿ೦ದ ನಿನ್ನ ಅವ್ವೆಯವರನ್ನು ಕರೆಸಿಕೋ. ಮಾವಯ್ಯನವರೂ 
ಬ೦ದಿರುವುದಾದರೆ ಮತ್ತಷ್ಟು ಸ೦ಂತೋಷ' 


--ಎಂದು ಹೇಳಿದ. 


'ಗೆದ್ದು ಬನ್ನಿ ನಾನು ಹೇಳಿದುದನ್ನು ಮರೆಯಬೇಡಿ. ವೃಥಾ ಹೆಂಗಸರು 
ಮಕ್ಕಳಿಗೆ ನೋವಾಗದಿರಲಿ.' 


--ಎ೦ಂದು ತನ್ನ ಬೇಡಿಯನ್ನು ಜ್ಞಾಪಿಸಿ, ಪತಿಯ ಚರಣಗಳಿಗೆರಗಿ, ಆತನ 
ಪಾದಧೂಳಿಯನ್ನು ತನ್ನನೆತ್ತಿಗಿರಿಸಿಕೊ೦ಡಳು ಶಾನ್ತಲಾದೇವಿ. 


'ಮಹಾರಾಜ್ಞಿಯವರ ಆಜ್ಞೆಯನ್ನು ಮೀರುವ ಉನ್ಮತ್ತರಾರೂ ಹೊಯ್ದಳ 
ರಾಜ್ಯದಲ್ಲಿಲ್ಲದೇವಿ.' 

--ಎ೦ದು ಆಕೆಗೆ ಆಶ್ವಾಸನವಿತ್ರ ಹಿರಿಯರಿಗೆ, ಗುರುಜನಕ್ಕೆ ವಂದಿಸಿ, 
ವಿಷ್ಣುವರ್ಧನ ರಥಾರೋಹಣ ಮಾಡಿದ. 


ಆತನು ರಥವನ್ನೇರಿದ ಕೂಡಲೇ, ಚಂಡೆ, ತಮಟೆ, ಕೊಂಬು, ಕಹಳೆ- 
ಮೊದಲಾದ ನೂರಾರು ರಣವಾದ್ಯಗಳ ಮೊಳಗು, ಸೈನಿಕರ ಉತ್ಸಾಹ ಮತ್ತು 


ರಣಕೇಕೆಯ ಅಬ್ಬರ ಹೊಮ್ಮಿ ಹೊರಸೂಸಿ, ದ್ವಾರಸಮುದ್ರದ ಕೆರೆಗಳ ನೀರು, 
ಬಿರುಗಾಳಿಯ ಹೊಯ್ಲ್ದಿಗೆ ಸಿಕ್ಕಾಗ ಹೊಯ್ದಾಡುವಂತೆ ಹೊಯ್ದಾಡಿತು. 


ವಿಷ್ಣುವರ್ಧನ, ಆತನ ಹಿ೦ದೆ ಗ೦ಗರಾಜರು, ಅವರ ಹಿಂದೆ ಉದಯಾದಿತ್ಯ 
ಪುಣಿಸಮಯ್ಯ ಮೊದಲಾದ ದಂಡನಾಯಕರು, ಅವರ ಹಿಂದೆ ವೇಳೆವಡಿಚರ ಪಡೆ, 
ನಿಶ್ಚಯಸಿದ ದಿಕ್ಕಿನತ್ತ ಚಲಿಸಿದರು. 


ಅವರನ್ನು ಹಿಂಬಾಲಿಸಿ ರಥಗಳೂ, ಗಜಾಶ್ಚಪಡೆಗಳೂ, ಬಿಲ್ಲಾರರೂ 
ಕಾಲಾಳುಗಳೂ, ಆಯುಧದ ಬಂಡಿಗಳೂ ಬಡಗ ಕಮ್ಮಾರ ಮೊದಲಾದ ಕೆಲಸಗಾರರೂ, 
ರಣವೈದ್ಯರು, ಸೇನಾರ೦ಜನೆಯ ಕುಶಲರು, ವೇಶೈಯರು, ಹರದರು ಮೊದಲಾದ ಜನ 
ಕುಳಿತ ಎತ್ತು ಕುದುರೆ ಕತ್ತೆಗಳ ಬಂಡಿಗಳು ಸಾಲು ಸಾಲಾಗಿ ಹೊರಟವು. 


ಹೋಗುತ್ತಿರುವ ಸೇನೆಯಕೇಕೆ, ಅವರನ್ನು ಬೀಳ್ಕೊಡುವ ಜನತೆಯ 
ಹರ್ಷದಧ್ವನಿ, ಗಜಾಶ್ಚರಥ ಮೊದಲಾದುವುಗಳ ಬಗೆ ಬಗೆಯ ಸದ್ದುತುಂಬಿ ಕೇಳಿದ ಕಿವಿ 
ಕಿವುಡಾಯಿತು. ಪದಾಘಾತದಿ೦ದ ಹಬ್ಬಿದ ಧೂಳಿಯಲ್ಲಿಹಗಲು ಕತ್ತಲಾಯಿತು. 


ಹಗಲು ಆರಂಭವಾದ ಸೇನಾಚಲನೆ, ಆ ದಿನ ಸಂಜೆಯವರೆಗೂ 
ನಡೆಯುತ್ತಲೇ ಇತ್ತು. 


ಪತಿ ಹೋದ ದಿಕ್ಕನ್ನೇ ನೋಡುತ್ತಾ ನಿ೦ತ ಶಾನ್ತಲಾದೇವಿ, ಸೇನೆಯ ಸದ್ದು 
ಕೇಳದ೦ತಾಗುವವರೆಗೂ, ಆದರ ಚಲನೆಯಿಂದ ಹುಟ್ಟಿದ ಪ್ರಚಂಡ ಧೂಳಿನ ಮೋಡ 
ದಿಗಂತದ ಅಂಚಿನಲ್ಲಿ ಕರಗುವವರೆಗೂ, ಹಾಗೇ ನೋಡುತ್ತಲೇ ನಿಂತಿದ್ದಳು. 


ಗಳಿಗೆ ಗಳಿಗೆಗೂ ಆಕೆಯ ಹೃದಯ-- 
'ಬೇಗ ಬನ್ನಿ ಗೆದ್ದುಬನ್ನಿ ಮೈಯ ಕೂದಲೂ ಕೊಂಕದಂತೆ ಬನ್ನಿ? 


—ಎಂದು ಬೇಡುತ್ತಿತ್ತು. 


ಶಾನ್ತಲಾದೇನಿಯ ಹೃದಯದ ಬೇಡಿಕೆಯೂ, ರಾಜಧಾನಿಯ, ಹೊಯ್ಸಳ 
ರಾಜ್ಯದ ಕೋಟಿ ಕೋಟಿ, ಮಾತೆಯರು, ಮಡದಿಯರು, ಸಹೋದರಿಯರು, ಮಕ್ಕಳು 
ಮರಿಗಳ ಹೃದಯದಲ್ಲೂಮಾರ್ದನಿಸುತ್ತಿತ್ತು. 


೯ 
ಮಡದಿ ಗರ್ಭಿಣಿಯೆಂಬ ಸುದ್ದಿಯನ್ನರಿತು, ವಿಷ್ಣುವರ್ಧನನ ತೋಳ ಉತ್ಸಾಹ 
ದ್ವಿಗುಣಿತವಾಗಿ ಆದಷ್ಟು ಬೇಗ ಈ ಸಮರವನ್ನು ಮುಗಿಸಿ ರಾಜಧಾನಿಗೆ 
ಹಿಂದಿರುಗಬೇಕೆಂಬ ಬಯಕೆ ಬೆಳದಂತೆಯೇ ದೊರೆಯಿಂದ ಆ ಸುದ್ದಿಯನ್ನರಿತ 
ಗ೦ಗರಾಜರಲ್ಲೂ ಉತ್ಸಾಹ ಉಕ್ಕೇರಿತು. 


ವಿಷ್ಣುವರ್ಧನನ ಆಜ್ಞೆಯಂತೆ ಗ೦ಗರಾಜರು, ಶಾನ್ನಲಾದೇವಿಯ 
ಬೇಡಿಕೆಯನ್ನು ರಾಜಾಜ್ಞೆಯಾಗಿ ಸೇನೆಯಲ್ಲಿಸಾರಿಸಿದರು. 


ಆ ಆಜ್ಞೆ ಕಟ್ಟಿನೊ೦ದಿಗೆ ಹೊತ್ತು ತಂದ ಹರ್ಷ ವಾರ್ತೆಯನ್ನು ಕೇಳಿದ 
ಹೊಯ್ದಳ ಸೇನೆ ಹರ್ಷದ ಕೇಕೆ ಹಾಕೆ, ತಲಕಾಡಿನತ್ತ ಓಡಿತು. 


ಆ ಪ್ರಚ೦ಡ ಸೇನಾ ಪ್ರವಾಹಕ್ಕೆ ಇದಿರಾದ ಚೋಳ ಸೀಮೆಯ ನೂರಾರು 
ಹಳ್ಳಿಗಳು ಕತ್ತಿಯೆತ್ತದೆಯೇ ಶರಣಾಗತವಾದವು. ಶರಣಾಗತವಾದ ಹಳ್ಳಿಯಲ್ಲಿ 
ಹೊಯ್ದಳ ಸೇನೆ ನಡೆದುಕೊಂಡ ರೀತಿ, ಅಲ್ಲಿಯ ಹೆ೦ಗಸರು ಮಕ್ಕಳ ವಿಷಯದಲ್ಲಿ 
ತೋರಿದ ಗೌರವ ಭಾವ, ಹಾಲು ಕರೆಯುವ ಹಯನುಗಳನ್ನಾಗಲಿ, ಅವುಗಳ 
ಕರುಗಳನ್ನಾಗಲಿ, ಹಿಂಸಿಸದೆ, ಪ್ರತಿಭಟಿಸದ ಪುರುಷರಾರನ್ನೂ ಕೊಲ್ಲದೆ ವಿಶ್ವಾಸದಿಂದ 
ನಡೆಸಿಕೊಂಡ ವಿಚಾರ- ಸುತ್ತಮುತ್ತಲ ಸೀಮೆಯಲ್ಲಿ ಕಥೆಯಾಗಿ ಹಬ್ಬಿತು. 


`ಪುಣ್ಯಾತ್ಮ ವಿಷ್ಣುವರ್ಧನ. ಆತನನ್ನು ಹಡೆದ ತಾಯಿ, ಕೈ ಹಿಡಿದ ಮಡದಿಯ 
ಹೊಟ್ಟೆ ತಣ್ಣಗಿರಲಿ. ದೊರೆ ಎ೦ದರೆ ಹೀಗಿರಬೇಕು. ಕೈಯಲ್ಲಿ ಕತ್ತಿ ಇದೆ, ತೋಳಲ್ಲಿ 
ಬಲವಿದೆ ಎಂದು ಸೊಕ್ಕು ಹಸುವಿನ ಕೆಚ್ಚಲು ಕೊಯ್ದು ಅಸಹಾಯಳಾದ ಹೆಂಗಸಿನ 
ಮರ್ಯಾದೆ ಕಳೆದು ಹಿಗ್ಗುವ ರಕ್ಕಸ ದೊರೆಗಳೆಲ್ಲಾ ನಿರ್ನಾಮವಾಗಿ, ನನ್ನಪ್ಪ 
ಧರ್ಮರಾಯ ವಿಷ್ಣುವರ್ದನ ಲೋಕಕ್ಕೆಲ್ಗಾ ದೊರೆಯಾಗಲಿ.' 


--ಎ೦ದು ಹಳ್ಳಿ ಹಳ್ಳಿಯಲ್ಲೂ ಸಹಸ್ರಾರು ಸ್ತ್ರೀ ಹೃದಯಗಳು 
ವಿಷ್ಣುವರ್ದ್ವನನನ್ನು ಹರಸಿದವು. 


ಈ ವಿಷಯವನ್ನು ಕೇಳಿದ ಹತ್ತಾರು ಹಳ್ಳಿಯ ಗಾವು೦ಡಗಳು, ತಮ್ಮ ಹಳ್ಳಿಯ 
ಬಳಿ ಬಂದ ಹೊಯ್ದಳ ಸೇನೆಯನ್ನು ಎದುರಿಸದೆ, ಕಳಶ, ಕನ್ನಡಿಯ 
ಮರ್ಯಾದೆಯೊಂದಿಗೆ ಎದುರುಗೊಂಡು, ತಮ್ಮ ಹಳ್ಳಿಗಳನ್ನು ದೊರೆಗೆ 
ಮೆಚ್ಚುಗಾಣಿಕೆಯಾಗಿ ಕೊಟ್ಟರು. ಹೆ೦ಗಸರು ಕೊಡಗಟ್ಟಲೆ ಹಾಲು ತಂದು ಸೇನೆಗೆ 
ಹಂಚಿದರು. ವಿಷ್ಣುವರ್ಧನನ, ಗಂಗರಾಜರ ಹಣೆಗೆ ಕುಂಕುಮವಿಟ್ಟು ಹೂಮಾಲೆ 
ಹಾಕಿ-- 


'ಭೂಮಿ ನಿಮ್ಮಂಥ ಧರ್ಮಾತ್ಮರಿಗಾಗಲಿ' 
--ಎಂದು. ಹರಸಿದರು. 


ಶಾನ್ತಲಾದೇವಿಯ ಹೆಣ್ಣು ಹೃದಯದ ಸಹಜವಾದ ಬೇಡಿಕೆ, ತಮ್ಮ 
ವಿಜಯಯಾತ್ರೆಯಲ್ಲಿ ಮೆರೆದ ಪವಾಡವನ್ನು ಕಂಡು, ವಿಷ್ಣುವರ್ಧನನ ಕಣ್ಣಿನಲ್ಲಿ 
ಆನಂದದ ಕಂಬನಿ ಹೊಳೆಯಾಗಿ ಹರಿಯಿತು. ಗಂಗರಾಜರೂ-- 


'ತಾಯಿಯವರ ಒಂದು ಮಾತಿಗೆ, ಕೋಟಿ ಸೇನೆಗೂ ಇರದಂಥ ಬಲ ಇದೆ. 
ತಮ್ಮಪ್ರೀತಿಯಿ೦ದ ಅವರೇ ಚೋಳ ಸೀಮೆಯನ್ನುಗೆದ್ದರು. ತಲಕಾಡೂ ಹೀಗೇ ಸೋತು 
ಬಿಟ್ಟರೆ, ಮೀಸೆ ಹೊತ್ತ ಗಂಡಸರು ಮಾಡುವುದು ಏನೂ ಉಳಿಯುವುದೇ ಇಲ್ಲ' 


--ಎ೦ದಾಡಿ ತಮ್ಮಮೆಚ್ಚುಗೆಯನ್ನು ಸೂಚಿಸಿದರು. 


ಮಾರ್ಗದ ಗ್ರಾಮ ಜನರು ತಮ್ಮಲ್ಲಿ ತೋರುವ ಸ್ನೇಹ, ವಿಶ್ವಾಸವನ್ನು ಕಂಡ 
ಸೇನೆ-- 


'ಇದೇನು-ನಾವು ಹೊರಬರುವುದು ಯುದ್ಧಕ್ಕೋ, ನಂಟಿರ ಮನೆಯ 
ಮದುವೆಗೋ' 


--ಎಂದು ಆಶ್ಚರ್ಯಪಟ್ಟಿತು. 


ಇದರಿಂದಾಗಿ, ಹೆಜ್ಜೆ ಹೆಜ್ಜೆಗೂ ಹೋರಾಡುತ್ತಾ ಪ್ರತಿಭಟನೆಯನ್ನು 
ಮುರಿಯುತ್ತಾ ದಿನಕ್ಕೊಂದು ಗಾವುದ ದೂರವೂ ಸವೆಯದೆ, ಎಷ್ಟು ದಿನ ಶ್ರಮಪಟ್ಟು 
ಎಷ್ಟು ಸೇನೆಯನ್ನುಕಳೆದು ಕೊ೦ಡು ತಲಕಾಡು ತಲುಪಬೇಕೋ ಎ೦ದಿದ್ದಗ೦ಗರಾಜರ 
ಚಿಂತೆ ಹುಸಿಯಾಗಿ, ಒಬ್ಬ ಆಳೂ ಸಾಯದೆ, ಒಂದು ಅಸ್ತ್ರ ಮುಕ್ಕಾಗದೆ, ಒಂದು 
ವಾರದೊಳಗಾಗಿ, ಹೊಯ್ದಳ ಸೇನೆ ಕಾವೇರಿಯ ಬದಿಯ ಜನನಾಥಪುರದ ಬಳಿ 
ತಲಪಿತು. 


ಜನನಾಥಪುರದ ಪಾರ್ಶ್ರದಲ್ಲಿಹರಿಯುವ ಕಾವೇರಿಯನ್ನುದಾಟಿದರೆ, ಇದಿರು 
ಬದಿಯ ದಂಡೆಯಲ್ಲೇ, ಚೊಳರು ರಾಯರಾಯಪುರವೆಂದು ಹೆಸರು ಬದಲಿಸಿದ, 
ರಾಜಧಾನಿ ತಲಕಾಡು. 


ಬೇಹುಗಾರರಿ೦ದ, ಹೊಯ್ದಳ ಸೇನೆ, ರಾಜಧಾನಿಗೆ ಕೊಂಬಿನ ದೂರವೂ 
ಇಲ್ಲದ ಜನನಾಥಪುರದ ಬಳಿಗೆ ಬಂದುದನ್ನು ಬೇಹುಗಾರರಿಂದ ಕೇಳಿದ ಚೋಳ 
ಮಂಡಲಾಧೀಶ್ವರ ಅದಿಯಮ, ಕಾಲಡಿಯಲ್ಲೇ ಭೂಕ೦ಪವಾದಂತೆ, ನಡುಗಿದ. 


ದೂರದ ದ್ವಾರಸಮುದ್ರದಿ೦ದ ಹೊರಟ ಹೊಯ್ದಳ ಸೇನೆ, ಇಷ್ಟು ಬೇಗ 
ತಲಕಾಡಿನ ಬಳಿ ಬಂದು, ರಾಜಧಾನಿಯನ್ನುಭೀತಿಯ ಮೋಡದಿಂದ ಕವಿಸುವುದೆಂದು 
ಅದಿಯಮ ನಿರೀಕ್ಷಿಸಿರಲಿಲ್ಲ ಆ ಸೇನೆಯ ಮಾರ್ಗದಲ್ಲಿದ್ದ ಚೋಳರ ಪ್ರಭುತ್ತಕ್ಕೆ 
ಒಳಪಟ್ಟಿ ಹಳ್ಳಿಯ ಜನ ಯುದ್ಧಮಾಡದೆ ಶರಣಾಗತರಾದುದನ್ನು ಕೇಳಿ, ಅವನ 
ಕಣ್ಣುಗಳಲ್ಲಿ ಕ್ರೋಧ ಬೆಂಕಿಯಂತೆ ಉರಿಯಿತು. 


`ಈ ಕನ್ನಡ ಜನವೇ ಇಷ್ಟು. ತಮ್ಮ ಭಾಷೆಯಾಡುವ ದೊರೆ ದೇವರು 
ಎನ್ನುತ್ತಾರೆ... ಕನ್ನಡದಲ್ಲಿ 'ಅಣ್ಣ' ಎ೦ದರೆ ಶತ್ರುವನ್ನು ಸೋದರನಂತೆ ಆಲಂಗಿಸುತ್ತಾರೆ. 
ನಾವೂ ಕನ್ನಡವಾಡುವ ಜನವಾಗಿದ್ದರೆ ನಮ್ಮನು ಹೀಗೆ ಬಿಟ್ಟುಕೊಡುತ್ತಿದ್ದರೆ? 
ಚಕ್ರವರ್ತಿಗಳಿಗೆ ನಾನು ಎಂದೋ ಹೇಳಿದ್ದೆ. ಈ ಸೀಮೆಯಲ್ಲಿನಮಗೆ ನಮ್ಮಸೇನೆಯದೇ 
ನಂಬಿಕೆಯಲ್ಲದೆ, ಈ ಕನ್ನಡ ಜನದಲ್ಲ-ಎ೦ದ್ಕು ಅದು ನಿಜವಾಯಿತು. ಇರಲಿ. ಈ ಜನಕ್ಕೆ 
ಇವರ ದೊರೆಗೆ ಇಬ್ಬರಿಗೂ ಚೋಳ ಖಡ್ಗದ ರುಚಿ ತೋರಿಸುತ್ತೇನೆ' 


--ಎಂದು ಹಟತೊಟ್ಟ. 


ಅದರಂತೆಯೇ ರಾಜಧಾನಿ ತಲವನಪುರದ ರಕ್ಷಣೆಗೆ ಬೇಕಾದ ಸಿದ್ಧತೆಗಳನ್ನು 
ಮಾಡತೊಡಗಿದುದೇ ಅಲ್ಲದೆ, ಜನನಾಥಪುರದಲ್ಲಿದ್ದ ಚೋಳ ಸೇನೆಗೆ ಕಡೆಯ ಆಳು 
ಉರುಳುವವರೆಗೂ, ಹೊಯ್ಸಳ ಸೇನೆ ಮುಂದುವರಿಯಲು ಬಿಡಕೂಡದು ಎಂದು 
ಕಟ್ಟಪ್ಪಣೆ ಮಾಡಿ, ಆ ಸೇನೆಯ ನಾಯಕತ್ವಕ್ಕೆ ತನ್ನ ಸಾಮನ್ತನಾದ ಕಂಚಿಯ 
ದಾಮೋದರನನ್ನು ಕಳುಹಿಸಿದ. 


ಜನನಾಥಪುರದ ಕೋಟೆಯ ಮೇಲೆ, ಚೋಳ ಸೇನೆ ಹೊಯ್ದಳ 
ಸೇನೆಯನ್ನೆದುರಿಸಲು ಸಿದ್ಧವಾಗಿ ನಿಂತಿತು. 


ಪ್ರತಿಭಟನೆಗೆ ಸಿದ್ದವಾದ ಜನನಾಥಪುರವನ್ನು ನೋಡಿ, ತಮ್ಮ ಸೇನೆಗೆ 
ದಾಳಿಯ ಸೂಚನೆಯನ್ನು ಕೊಡುತ್ತಿದ್ದ ಗಂಗರಾಜರು, ಕೋಟೆಯತ್ತಣಿ೦ದ ಹೊಯ್ದಳ 
ಪಾಳಯದತ್ತ ಹಾರಿಬ೦ದ ಚೋಳರ ಬಾಣಗಳನ್ನು ನೋಡಿ-- 


`ಜನನಾಥಪುರವಾದರೂ ನಮ್ಮನ್ನು ಪ್ರತಿಭಟಿಸಿದುದು ಒಳಿತಾಯಿತು. 
ಇಲ್ಲವಾದರೆ ತಲವನಪುರ ತಲಪುವ ವೇಳೆಗೆ ನಮ್ಮ ಸೇನೆಗೆ ರಣವಿದ್ಯೆಯೇ ಮರೆತು 
ಹೋಗುತ್ತದೇನೊ ಎಂದು ಭಯವಾಗಿತ್ತು. ಸದ್ಯಇಲ್ಲಾದರೂ ಶತ್ರುಭೇಟಿಯಾಯಿತಲ್ಲಾ' 


--ಎ೦ದು ಹೇಳಿ ಬಯಸಿದ ಯುದ್ದ ಸಂದರ್ಭಬಂದುದಕ್ಕಾಗಿ ತೃಪ್ತಿಯ 
ನಿಟ್ಟುಸಿರು ಬಿಟ್ಟಿರು. 


ಗ೦ಗರಾಜರ ಸೂಚನೆಯಂತೆ, ಹೊಯ್ಸಳ ಸೇನೆ ಕೋಟಿಗಾಳಗಕ್ಕೆ 


ಕಬ್ಬಿಣದ ತಗಡುಗಳ ಆ೦ಗರಕ್ಷೆಯಿ೦ದ ರಕ್ಷಿತವಾದ ಗಜಪಡೆಯ ಕೋಟೆಯ 
ಹಿಂದೆ, ಬಗೆ ಬಗೆಯ ಶಸ್ತ್ರಗಳನ್ನು ಧರಿಸಿದ ಸೈನಿಕರೂ, ಕೋಟೆಯನ್ನು ಹತ್ತಲು 
ಅಗತ್ಯವಾದ ಸಾಧನಗಳನ್ನು ಹೊಂದಿದ ಭಟರೂ ಕೋಟಿಯತ್ತ ಚಲಿಸಿದರು. 
ಕೋಟೆಯತ್ತ ನಡೆಯುತ್ತಿರುವ ಹೊಯ್ದಳ ಸೇನೆಯ ಮೇಲೆ, ಕೋಟೆಯ ಮೇಲೆ ನಿಂತ 
ಚೋಳ ಸೈನಿಕರು ಬಾಣದ ವಳೆಗರೆಯದಂತೆ, ಬಡಗಿಗಳು ನಿರ್ಮಿಸಿದ ಮರದ 
ಅಟ್ಟಲಿಗೆಗಳ ಮೇಲೆ ನಿಂತ ಹೊಯ್ಸಳ ಧನುರ್ಧರರು, ತಮ್ಮ ಪಡೆಯ ನೆತ್ತಿಯಮೇಲೆ 
ಬಾಣದ ಕೋಟೆ ಕಟ್ಟಿದರು. 


ಈ ರಕ್ಷಣೆಯಲ್ಲಿ ಮೊರೆಯುವ ನೂರಾರು ರಣವಾದ್ಯಗಳೊಂದಿಗೆ ಸ್ಪರ್ಧಿಸಿ, 
ಶತ್ರುಗಳ ಎದೆ ಬಿರಿಯುವಂತೆ ರಣಕೇಕೆ ಹಾಕುತ್ತಾ ಮು೦ದುವರಿದ ಸೇನೆ, ಚೋಳ 


ಸೈನಿಕರ ಬಾಣ ತಗುಲಿ ಸಾಯುವವರನ್ನು ಲೆಕ್ಕಿಸದೆ ಒಬ್ಬ ಸತ್ತ ಸ್ಥಳದಲ್ಲಿ ಹತ್ತು ಜನ 
ನಿಂತು ಕೋಟೆಯ ಬಳಿ ಸೇರಿ, ಕೋಟೆಯ ಗೋಡೆಯನ್ನು ಹತ್ತಲು ನಿಚ್ಚಣಿಗೆಗಳನ್ನು 
ಹಾಕಿದರು. ಆದರೆ, ಗೆಲುವಿನ ಭರವಸೆಯಿ೦ದ ಕೋಟೆಯನ್ನು ಹತ್ತಲು ಯತ್ನಿಸಿದ 
ಹೊಯ್ಸಳ ಬಲ, ನೆಕ್ತಿಯಮೇಲೆ ಸುರಿದ ಹುರಿದ ಮರಳು, ಕುದಿಯುವ ಎಣ್ಣೆ ಕಾದ 
ಅಂಬಲಿ, ಹಸಿದ ಹುಲಿಯಂತೆ ಬೀಳುವ ಹೆಬ್ಬಂಡೆಗಳಿಗೆ ನೂರಾರು ಜೀವ ಬಲಿ ಕೊಟ್ಟು 
ಹಿ೦ಜರಿಯ ಬೇಕಾಯಿತು. 


ಒ೦ದು ಗಳಿಗೆ ಗೆಲುವಿನ ಕೇಕೆಗಳಿ೦ದ ತು೦ಬಿದ ರಣಾ೦ಗಣ, ಮರುಗಳಿಗೆ 
ಗಾಯಗೊಂಡ ಆನೆಗಳು, ಕುದುರೆಗಳು, ಕಾಲಾಳುಗಳ ನೋವಿನ ಚೀರುದ್ದನಿಯಿಂದ, 
ಸಾವಿನ ಭೀತಿಯ ಆಕ್ರಂದನದಿ೦ದ ತುಂಬಿತು. 


ಕೋಟಿಯ ಬಳಿ ಕೈಕಾಲು ಮುರಿದು, ತಲೆಯೊಡೆದು ನೆತ್ತರು ಸೂಸುವ 
ಹೆಣಗಳು ರಾಶಿ ರಾಶಿಯಾಗಿ, ರಣರಂಗಕ್ಕಿಕ್ಕಿದ ಭೂತಬಲಿಯಂತೆ ಬಿದ್ದವು. 


ಹಗಲು ಆರಂಭವಾದ ಯುದ್ದ ಸಂಜೆಯಾಗಿ ಕತ್ತಲು ಕವಿಯುವ 
ಹೊತ್ತಾದರೂ, ಮುಗಿಯದೆ, ಕಡೆಗೆ ಕತ್ತಲೆಯೇ ಎರಡು ಬಲಗಳಿಗೂ ನಡುವೆ ನಿಂತು, 
ಆ ರಾತ್ರಿಯ ಮಟ್ಟಿಗೆ ಯುದ್ಧವನ್ನುನಿಲ್ಲಿಸಿತು. 


ಗಂಗರಾಜರೊಂದಿಗೆ ಪಾಳಯದಲ್ಲಿ ಸಂಚಿರಿಸಿ, ರಣವೈದ್ಯರಿ೦ದ ಚಿಕಿತ್ಸೆ 
ಪಡೆಯುತ್ತಿದ್ದ ಸೈನಿಕರ ಯೋಗಕ್ಷೇಮವನ್ನು ವಿಚಾರಿಸಿಕೊ೦ಡು ಬ೦ದ ವಿಷ್ಣುವರ್ಧನ, 
ರಾತ್ರಿಯೆಲ್ಲಾ ಮಲಗದೆ, ಗಂಗರಾಜರೇ ಮೊದಲಾದ ದಂಡನಾಯಕರೊಂದಿಗೆ ಕುಳಿತು, 
ಹೆಚ್ಚು ಜೀವ ಹಾನಿಯಾಗದಂತೆ, ಕೋಟಿಯನ್ನು ಹಿಡಿಯುವ ಕ್ರಮಗಳನ್ನು 
ವಿಚಾರಿಸಿದರು. 


ಒಬ್ಬೊಬ್ಬರೂ ತಮಗೆ ಸೂಕ್ತವೆಂದು ಕಂಡ ಕ್ರಮಗಳನ್ನು ವಿವರಿಸಿದರು. ಆ 
ಹೊತ್ತಿನಲ್ಲಿ ಬೋಕಿಮಯ್ಯ-- 


ಹೆಚ್ಚು ಕಷ್ಟವಾಗದಂತೆ ಕೋಟೆಯನ್ನು ಹಿಡಿಯಲು ನನಗೊಂದು ಉಪಾಯ 
ತೋಚುತ್ತದೆ' 


--ಎಂದ. 
`ಏನು? 


'ನಾವು ಕೋಟೆಯಮೇಲೆ ದಾಳಿ ಮಾಡುವ ಹೊತ್ತಿನಲ್ಲಿ ಕೋಟೆಯ ಒಳಗೂ 
ಏನಾದರೂ ಗದ್ದಲವಾದರೆ, ಆಗ ಚೋಳ ಸೈನಿಕರ ಗಮನ ಅತ್ತ ಕಡೆ ಎಳೆದು, ನಾವು 
ಕೋಟೆಯನ್ನುಹಿಡಿಯುವುದು ಸಾಧ್ಯವಾಗುತ್ತದೆ. 


—ಎಂದು ಸೂಚಿಸಿದ. 


'ಆದರೆ ಅದನ್ನು ಹೇಗೆ ಮಾಡುವುದು ಸಾಧ್ಯ? ಕೋಟೆಯೊಳಗಿನವರು 
ಒಬ್ಬರೂ ಹೊರಸುಳಿಯದಂತೆ ಕಟ್ಟು ಮಾಡಿದಾರೆ. ಒಳಗಿನ ಪರಿಸ್ಥಿತಿ ಹೇಗೋ ಏನೋ? 
ಆದುದರಿಂದ ಕೋಟೆಯೊಳಗೆ ಹೇಗೆ ಗದ್ದಲ ಎಬ್ಬಿಸುವುದು?' 


--ದೊರೆಯ ಅಂಗರಕ್ಷಕ ಪಡೆಯ ನಾಯಕನಾದ ಹಟಗಾರ ಕೇತಯ 
ನಾಯಕ ಕೇಳಿದ. 


'ನಮಗೇನೋ ಅದಕ್ಕೆ ಒ೦ದು ದಾರಿ ಕಾಣುತ್ತದೆ.' 
--ಎ೦ದ ವಿಷ್ಣುವರ್ಧನ. 
ದೊರೆಯಾಡಿದ ಮಾತನ್ನುಕೇಳಿ ಗ೦ಗರಾಜರಿಗೆ ಆಶ್ಚರ್ಯವಾಯಿತು. 


`ಏನು? ಕೋಟೆಯ ವಿಷಯ ನಿಮಗೆ ಗೊತ್ತೆ?' 


'ಗೊತ್ತಿರಲಿಲ್ಲ. ಇವೊತ್ತು ಬೆಳಿಗ್ಗೆ ಯುದ್ದ್ಧವಾಗುತ್ತಿದ್ದಾಗ ನಾವು 
ಅಟ್ಟಲಗೆಯಮೇಲೆ ನಿಂತು ನೋಡುತ್ತಿದ್ದೆವಲ್ಲ ಆಗ ಗೌರಾಚಾರ್ಯರ 'ಆಕಾಶದರ್ಶಿ' 
ಒಂದು ದಾರಿ ಸೂಚಿಸಿತು. ಈ ದಿನವೇ ಯುದ್ಧ ಮುಗಿಯದಿದ್ದರೆ ಬಳಿಕ ನಿಮಗೆ 
ಹೇಳುವುದೆ೦ದು ಸುಮ್ಮನಾದೆವು.' 


--ಎ೦ದ ವಿಷ್ಣುವರ್ಧನ. 
'ಆಕಾಶದರ್ಶಿ ಏನು ತೋರಿಸಿತು?' 
--ಉತ್ಪಾಹದಿ೦ದ ಕೇಳಿದರು ಗಂಗರಾಜರು. 


'ಇದು ಭತ್ತದ ಪ್ರಾಂತವಲ್ಲವೇ? ಕೋಟೆಯೊಳಗೆ, ಮನೆ ಮನೆಯ ಮುಂದೂ 
ಒಂದೊಂದು ಬೆಟ್ಟಿದಂಥ ಹುಲ್ಲಿನ ಬಣವೆಗಳಿವೆ. ಹೇಗಾದರೂ ಅದಕ್ಕೆ ಬೆಂಕಿ 
ತೋರಿಸುವುದು ಸಾಧ್ಯವಾದರೆ ನಮ್ಮಕೆಲಸ ಅರ್ಧ ಮುಗಿದಂತಾಗುತ್ತದೆ.' 


'ನಿಜ, ನಿಜ' 

--ಎ೦ದು ಗ೦ಗರಾಜರು, ದೊರೆಯ ಸಲಹೆಗೆ ತಮ್ಮಸಮ್ಮತಿ ಸೂಚಿಸಿ-- 
'ನಾಳೆ ಅದರ ವ್ಯವಸ್ಥೆಮಾಡಿಸುತ್ತೇನೆ.' 

--ಎ೦ದರು. 


ಆ ಮಾರ್ಗ ನಿಶ್ಚಯವಾದ ಬಳಿಕ ಎಲ್ಲರಿಗೂ ಮನಸ್ಸು ಹಗುರವಾಗಿ 
ಗ೦ಗರಾಜರು ವಿಷ್ಣುವರ್ಧನನ ಮಾತಿನಂತೆ ಮಲಗಲು ಹೋದರು. 


ದಂಡನಾಯಕರನ್ನು ಮಲಗಲು ಕಳಿಸಿದ ವಿಷ್ಣುವರ್ಧನ, ತಾನು ಮಾತ್ರ 
ಮಲಗಲಿಲ್ಲ ತನ್ನ ಬಳಿಯಲ್ಲಿದ್ದ ಬೋಕಿಮಯ್ಯ ಕೇತಯನಾಯಕನಕಡೆ ತಿರುಗಿ 
`ಗ೦ಗರಾಜರಿಗೆ ತಲಕಾಡಿನ ಯುದ್ದ ಕಾದಿದೆ. ಈ ಪೊಳ್ಳುಕೋಟೆಯನ್ನು ಹಿಡಿಯುವ 


ಕೆಲಸದಲ್ಲಿ ಅವರಿಗೇಕೆ ಶ್ರಮವಾಗಬೇಕು. ಹತ್ತುಜನ ನಮ್ಮೊಂದಿಗೆ ಬರುವುದಾದರೆ 
ಪ್ರಧಾನಿಗಳು ಏಳುವುದರೊಳಗಾಗಿ ನಾವೇ ಆ ಕೆಲಸ ಮಾಡಿ ಮುಗಿಸಬಹುದು.' 


--ಎಂದ. 


ಆತನ ಮಾತನ್ನು ಕೇಳಿದ ಕೇತಯನಾಯಕ, ಬೋಕಿಮಯ್ಯ ಕಾಣದ 
ಬೆಂಕಿಯನ್ನು ಮುಟ್ಟಿದಂತೆ ಬೆರಗಾದರು. 


`ಅದೇನು ಮಾಡುವುದಿದ್ದರೂ ನಮಗೆ ಹೇಳಿ, ಯಾವುದಕ್ಕೂ ನೀವು ಮುಂದೆ 
ಬರುವುದು ಬೇಡ. ಯಾವ ಅಪಾಯಕ್ಕೂ ತಮ್ಮನ್ನು ಬಿಡಕೂಡದೆಂದು ಪ್ರಧಾನಿಗಳು 
ಕಟ್ಟಪ್ಪಣೆ ಮಾಡಿದಾರೆ.' 


--ಎಂದ ಬೋಕಿಮಯ್ಯ. 


`ಆ ಅಪ್ಪಣೆ ಮಾಡಿ ಅವರು ಅವರ ಕರ್ತವ್ಯ ನಿರ್ವಹಿಸಿದರು. ಆದರೆ ನಾವೂ 
ಮಾಡಬೇಕಾದ ಕರ್ತವ್ಯವಿದೆ. ಆದುದರಿ೦ದ ಯಾರೂ ಇದಿರು ಮಾತನಾಡಬೇಡಿ. ಈ 
ಬಾರಿಯ ಯುದ್ಧದಲ್ಲಿಇದು ನಾವು ಮಾಡಿದ ಕೆಲಸ ಎಂದು ಹೇಳಿಕೊಳ್ಳುವುದಕ್ಕೆ ಏನೂ 
ಬೇಡವೇ? ಆದ್ದರಿಂದ ಬೋಕಿಮಯ್ಯ ನೀನು ಹೋಗಿ, ನಮ್ಮ ವೇಳೆ ವಡಿಚರ 
ಪಡೆಯೊಳಗೆ ಬಹು ಕುಶಲರಾದ ಇಪ್ಪತ್ತು ಮಂದಿ ಬಿಲ್ಗಾರರನ್ನು ಹೊರಡಿಸಿ ಸಿದ್ಧರಾಗಿ. 
ಮುಂದಿನ ಕೆಲಸ ಇಲ್ಲಿಂದ ಹೋದ ಬಳಿಕ ಹೇಳುತ್ತೇನೆ. ಹಾಗೇ ಎಲ್ಲೂ ನಾವು 
ಹೋಗುವ ಗದ್ದಲವಾಗಬಾರದು; ಸುದ್ದಿಯ ಎಳೆಯೂ ತಿಳಿಯಬಾರದು. 
ಎಚ್ಚರವಾಗಿರಿ.' 


--ಎಂದು ಬೋಕಿಮಯ್ಯನಿಗೆ ಅಪ್ಪಣೆ ಮಾಡಿ-- 


'ಕೇತಯನಾಯಕರೇ, ನೀವು ಹೋಗಿ ಎಣ್ಣೆಯಲ್ಲಿ ಚೆನ್ನಾಗಿ ತೋಯಿಸಿದ 
ಒಂದು ಹೊರೆ ಪ೦ಜುಗಳನ್ನು ಸಿದ್ಧಪಡಿಸಿಕೊ೦ಡು ಬನ್ನಿ' 


--ಎಂದು ಹೇಳಿ, ಅವರಿಬ್ಬರನ್ನೂ ಕಳುಹಿಸಿ ಅವರು ಹಿಂದಿರುಗಿ 
ಬರುವುದನ್ನೇ ಕಾದು ಕುಳಿತ. 


ಅನತಿ ಕಾಲದಲ್ಲಿಯೇ ಅವರಿಬ್ಬರೂ ಬಂದು, ದೊರೆ ತಮಗೊಸಪ್ಪಿಸಿದ 
ಕೆಲಸವನ್ನು ಮಾಡಿರುವುದಾಗಿ ತಿಳಿಸಿದರು. 


ಕೂಡಲೇ ವಿಷ್ಣುವರ್ಧನ, ಆಳು ತೊಡಿಸಿದ ಅಂಗರಕ್ಷೆಯನ್ನು ಧರಿಸಿ ತಾವು 
ಬಿಡಾರದಿ೦ದ ಹೊರ ತೆರಳಿದದು ಯಾರೊಬ್ಬರಿಗೂ ತಿಳಯ ಕೂಡದೆಂದು ಆಳಿಗೆ ಕಟ್ಟು 
ಮಾಡಿ, ಕಾಲು ನಡಗೆಯಲ್ಲೇ ಪಾಳಯದ ಆಚೆಯವರೆಗೂ ನಡೆದು, ಪಾಳಯದ 
ಕಾವಲು ಕಾಯುವ ಸೈನಿಕರಿಗೂ ಯಾರಿಗೂ ತಿಳಿಸಕೂಡದೆಂದು ಅಪ್ಪಣೆ ಮಾಡಿ, 
ಸಿದ್ಧವಾದ ಕುದುರೆಯನ್ನೇರಿ ತಮ್ಮನ್ನು ಹಿಂಬಾಲಿಸಿದ ಭಟರೊಂದಿಗೆ, ಜನನಾಥಪುರದ 
ಕೋಟಿಯತ್ತ ತೆರಳಿದರು. 


ಇರುಳಿನ ಕಾರ್ಗತ್ತಲಲ್ಲಿ ಜನನಾಥಪುರದ ಕೋಟೆ, ಭೀಮಾಕಾರವಾಗಿ 
ಕಾಣುತ್ತಿತ್ತು ಕೋಟೆಯ ಮೇಲೆ ಕಾವಲು ತಿರುಗುವ ಭಟರ ಕೂಗಲ್ಲದೆ, ಬೇರಾವ ಸದ್ದೂ 
ಇಲ್ಲದ ಗ೦ಭೀರಮೌನ ಎಲ್ಲೆಡೆಯಲ್ಲೂ ವ್ಯಾಪಿಸಿತ್ತು. 


ಆ ಕತ್ತಲಿನಲ್ಲಿ ಚಲಿಸುವ ಕತ್ತಲೆಯ ಮರಿಗಳಂತೆ ನಡೆದ, ಹೊಯ್ದಳ 
ಸೈನಿಕರೂ, ಕಾಲ ನಡಗೆಯದಾಗಲಿ, ಆಡಿಸುವ ಉಸಿರಿನದಾಗಲಿ, ಸದ್ದಾಗದಂತೆ 
ವಿಷ್ಣುವರ್ಧನನನ್ನು ಹಿಂಬಾಲಿಸಿದರು. 


ವಿಷ್ಣುವರ್ಧನ, ಹಗಲು 'ಆಕಾಶದರ್ಶಿ'ಯ ಮೂಲಕ ನೋಡಿ, ಗುರುತು 
ಮಾಡಿಕೊಂಡಿದ್ದಸ್ಥಳದ ಬಳಿಗೆ ಸೈನಿಕರನ್ನು ಕರೆತಂದು-- 


'ಇಲ್ಲಿ ಕೋಟೆಗೆ ದೂರವೆ೦ದು ನಾಲ್ಕಾರು ಮರಗಳನ್ನು ಚೋಳರು 
ಉಳಿಯಗೊಟ್ಟಿದಾರೆ. ಈ ಮರಗಳ ಮೇಲೆ ಹತ್ತಿ ತುದಿಯ ರೆಂಬೆಗಳ ಮೇಲೆ ಕುಳಿತರೆ 
ಕೋಟೆಯೊಳಗಿನ ಹುಲ್ಲು ಬಣವೆಗಳನ್ನು ಕಾಣಬಹುದು. ಆ ಬಣ ವೆಗಳಿಗೆ, 


ಗುರಿಯಿಟ್ಟು, ಪಂಜು ಕಟ್ಟಿದ ಬಾಣಗಳನ್ನು ಬಿಟ್ಟರೆ ಹುಲ್ಲು ಬಣವೆಗಳಿಗೆ ಉರಿ 
ಹೊತ್ತಿಸಬಹುದು. ಒ೦ದು ಪ೦ಜು ಕೋಟೆಯ ಮೇಲೆ ಹಾರಿದಾಗಲೂ, ನಾವು ಇರುವ 
ಸ್ಥಳ, ನಮ್ಮಉದ್ದೇಶ ಶತ್ರುಗಳಿಗೆ ಅರಿವಾಗುವುದರಿ೦ದ, ಬಾಣ ಬಿಡುವವರು ಒಮ್ಮೆಗೇ 
ಬಿಟ್ಟು ಅಲ್ಲಿಉರಿ ಹೊತ್ತಿದುದು ಕಂಡ ಕೂಡಲೇ ಇಲ್ಲಿಂದ ಮರೆಯಾಗಬೇಕು. ಒಂದು 
ಬಾಣವೂ ಹುಸಿಯಾಗಬಾರದು. ಒಂದೊಂದು ಬಣವೆಯನ್ನು ಹೊತ್ತಿಸಿದವರಿಗೆ 
ಒಂದೊಂದು ಗ್ರಾಮ ಬಹುಮಾನ' 


--ಎಂದು ಹೇಳಿದ. 


ದೊರೆಯ ಮಾತನ್ನುಕೇಳಿದ ಬಿಲ್ಲಾರರು ಆ ಸಾಹಸಕ್ಕೆ ಸಿದ್ದವಾದರು. ಆ ಬಳಿಕ 
ಬೋಕಿಮಯ್ಯ-- 


`ಪ್ರಭುಗಳು ನಮಗೆ ಕೆಲಸ ಒಪ್ಪಿಸಿದ್ದಾಯಿತು. ಆ ಕೆಲಸವನ್ನು ಮಾಡುವುದು 
ನಮ್ಮದಾಯಿತು, ತಾವಿನ್ನು ಸುರಕ್ಷಿತವಾಗಿ ಬಿಡಾರಕ್ಕೆ ಹಿಂದಿರುಗಬಹುದು' 


--ಎಂದು ಬೇಡಿದ. 


'ಅದಾಗದು. ನಮ್ಮ ಭಟರ ಪ್ರಾಣ ಹೋಗುವೆಡೆಯಲ್ಲಿ ನಮ್ಮದು ಹೋದರೂ 
ಸರಿಯೆ. ಕಂಡವರ ಪ್ರಾಣವನ್ನು ಸಾವಿಗೆ ತಳ್ಳಿ ಜೀವ ಉಳಿಸಿಕೊಳ್ಳುವ ಬಯಕೆ 
ನಮಗಿಲ್ಲ. ಬೋಕಿಮಯ್ಯಹೇಳಿದಷ್ಟು ಕೆಲಸಮಾಡಿ. ಇದು ಮಾತಿಗೆ ವೇಳೆಯಲ್ಲ' 


--ಎ೦ದ ವಿಷ್ಣುವರ್ಧನ. 


ದೊರೆ ಆ ಮಾತನ್ನು ಹೇಳಿದ ಬಳಿಕ ಬೋಕಿಮಯ್ಯ ಬೇರೇನೂ ಮಾತಾಡಲು 
ಆಗದಾಗಿ, ದೈವದ ಮೇಲೆ ಭಾರ ಹಾಕಿ, ಬಿಲ್ಲಾರರಿಗೆ ದೊರೆಯ ಅಪ್ಪಣೆಯನ್ನು 
ನೆರವೇರಿಸುವಂತೆ ತಿಳಿಸಿದ. 


ಆತನ ಸೂಚನೆಯಂತೆ, ಬಿಲ್ಲಾರರು ಬಿಲ್ಲು ಬತ್ತಳಿಕೆಗಳೊಂದಿಗೆ ಮರದ 
ತುದಿಯನ್ನೇರಿ, ಕೊಂಬೆಗಳಿಗೆ ತೊಡೆ ಬಿಗಿದು ಕುಳಿತು ತಮ್ಮೊಂದಿಗೆ ತಂದ ಚಕಮಕಿಯ 
ಕಲ್ಲುಗಳನ್ನು ಕುಟ್ಟಿ ಹತ್ತಿಯಲ್ಲಿ ಬೆ೦ಕೆ ಮಾಡಿ ಪ೦ಜುಗಳನ್ನು ಹೊತ್ತಿಸಿ, ಅವನ್ನು ತಮ್ಮ 
ತಲೆಗೆ ಬಿಗಿದುಕೊ೦ಡ ಬಾಣಗಳನ್ನು ಬಿಲ್ಲಿಗೆ ಹೂಡಿ, ಕತ್ತಲಿನಲ್ಲೂ ಅಸ್ಪಷ್ಟವಾಗಿ 
ಕಾಣುತ್ತಿದ್ದ ಹುಲ್ಲು ಬಣವೆಗಳನ್ನು ಗುರುತಿಸಿ, ಕಣ್ಣಿನಿ೦ದಲೇ ದೂರವನ್ನಳೆದು, ಅಷ್ಟು 
ದೂರ ಹೋಗುವಂತೆ ಬಿಟ್ಟಿರು. 


ಉರಿಗಾರುತ್ತಾ ಹಾರಿ ಬ೦ದ ಆ ಬಾಣಗಳನ್ನು ನೋಡಿ, ಕೋಟೆಯ ಮೇಲೆ 
ಕಾವಲು ತಿರುಗುತ್ತಿದ್ದಚೋಳ ಸೈನಿಕರು ಉಲ್ಕೆಗಳು ಬೀಳುತ್ತಿವೆಯೇನೊ ಎಂದು ಭಾವಿಸಿ 
ಗಾಬರಿಯಾದರು. 


--ಎ೦ದು ಅವರು ಇನ್ನೂ ಯೋಚಿಸುತ್ತಿರುವಾಗಲೇ, ಕೋಟೆಯೊಳಗಿನ 
ಹತ್ತಾರು ಹುಲ್ಲು ಬಣವೆಗಳಲ್ಲಿ ಬೆಂಕಿ ಕಾಣಿಸಿಕೊಂಡು, ದಹದಹಿಸಿ 
ಉರಿಯಲಾರಂಭಿಸಿ, ಕೋಟೆಯಲ್ಲೆಲ್ಹಾ-- 


'ಬೆ೦ಕ...ಬೆ೦ಕ...ಬೆ೦ಕಿ...' 
--ಎ೦ಬ ಹಾಹಾಕಾರ ಹರಡಿತು. 


ಆ ಕೂಗನ್ನು ಅಣಗಸಿ ನಕ್ಕಂತೆ ಮತ್ತೆ ಹತ್ತಾರು ಕಡೆ ಬೆಂಕಿ ಕಾಣಿಸಿಕೊಂಡು, 
ಇರುಳು ಹಗಲಾದಷ್ಟು ಬೆಳಕಾಯಿತು. 


ಗಳಿಗೆ ಗಳಿಗೆಗೂ ಕೋಟೆಯೊಳಗೆ ಕೂಗು ಹೆಚ್ಚಿತು. 


ಆ ಕೂಗನ್ನು ಹುಡುಕಿಕೊಂಡು ಬಂದಂತೆ ಸದ್ದುಮಾಡದೆ, ಹೊಯ್ಸಳ 
ಪಾಳಯದ ಕಡೆಯಿಂದ ಸಹಸ್ರಾರು ಸೈನಿಕರು ಕೋಟೆಯತ್ತ ನುಗ್ಗುವುದನ್ನು ಕಂಡು, 
ವಿಷ್ಣುವರ್ಧನ ಚಕಿತನಾಗಿ, ಬಳಿಯಲ್ಲಿದ್ದ ಬೋಕಿಮಯ್ಯನನ್ನು-- 


'ಇದೇನು?' 
--ಎಂದು ಕೇಳಿದ. 


'ದೊರೆಗಳು ಹೀಗೆ ಎಂದು ಹೇಳಿದಾಗಲೇ, ಪ್ರಭುಗಳ ಚಿತ್ತ 
ಮನವರಿಕೆಯಾಗಿ, ಗಂಗರಾಜರಿಗೆ ತೊಂದರೆ ಕೊಡದಂತೆ ಹಗಲಾಗುವುದರೊಳಗೆ 
ಕೋಟೆಯನ್ನು ಸಾಧಿಸಬೇಕೆಂದು, ಆ ಕೂಗು ಕೇಳಿಸಿದಾಗ ನಿಚ್ಚಣಿಗೆಗಳೊಡನೆ 
ಕೋಟೆಯತ್ತ ನುಗ್ಗಲು ಸಿದ್ಧರಾಗಬೇಕೆ೦ದು ವೇಳೆ ವಡಿಚರ ಪಡೆಗೆ ಹೇಳಿ ಬಂದಿದ್ದೆ 


--ಎಂದ ಬೋಕಿಮಯ್ಯ 


'ಒಳ್ಳೆಯದನ್ನೇ ಮಾಡಿದಿರಿ. ಹಗಲಾಗುವುದರೊಳಗೆ ಕೋಟೆಯನ್ನು ಹಿಡಿದೇ 
ಪಾಳಯಕ್ಕೆ ಹಿಂದಿರುಗೋಣ.' 


--ಎ೦ದ ವಿಷ್ಣುವರ್ಧನನೂ ಅತ್ಸಾಹಿತನಾಗಿ. 


ಕೋಟಿಯಲ್ಲಿ ಅಲ್ಲಲ್ಲಿ ಹತ್ತಾರು ಕಡೆ ಹೊತ್ತಿದ ಬೆಂಕಿಗಳನ್ನು ಆರಿಸುವುದರಲ್ಲಿ 
ನಿರತರಾಗಿ, ಕೋಟೆಯ ಮೇಲಿನ ಕಾವಲವರೂ ಅತ್ತ ನೋಡುತ್ತಿರುವಾಗಲೇ, ವೇಳೆ 
ವಡಿಚರ ಪಡೆ ಮಿಂಚಿನ ವೇಗದಲ್ಲಿ ಕೋಟೆಯ ಬಳಿಸೇರಿ, ಕೋಟೆಯ ಗೋಡೆಗೆ 
ನಿಚ್ಚಣಿಗೆಗಳನ್ನು ಒರಗಿಸಿ, ಕಪಿಗಳ೦ತೆ ವೇಗವಾಗಿ ಮೇಲೇರಿ, ಕಾವಲು ಭಟರು 
'ಇದೇನು' ಎಂದು ತಿರುಗಿ ನೋಡುವಷ್ಟರಲ್ಲಿ ಅವರನ್ನು ತುಂಡರಿಸಿ, ಕೋಟೆಯೊಳಗೆ 
ನುಗ್ಗಿದರು. ಹತ್ತಾರು ಜನ ಕೋಟೆಯ ಬಾಗಿಲಬಳಿ ಸೇರಿ, ಅಲ್ಲಿ ಕಾವಲಿದ್ದವರನ್ನು 


ಕತ್ತರಿಸಿ, ಕೋಟೆಯ ಬಾಗಿಲಿಗೆ ಬಿಗಿದ ಸರಪಳಿಯನ್ನು ಬಿಚ್ಚಿ ಲಾಳಮುಂಡಿಗೆಗಳನ್ನು 
ಸರಿಸಿ ಬಾಗಿಲು ತೆರೆದರು. 


ಆ ಬಾಗಿಲು ಬಾಯಿ ಬಿಡುವುದನ್ನೇ ಕಾದಿದ್ದ ಕೋಟೆಯ ಹೊರಗಿನ 
ವೇಳೆವಡಿಚರ ಪಡೆ, ಕೆರೆಯ ನೀರಿನ೦ತೆ ಕೋಟೆಯೊಳಗೆ ನುಗ್ಗಿತು. 


ಹಗಲಿನ ಯುದ್ಧಾಯಾಸದಿ೦ದ ಮೈಮರೆತು ಮಲಗಿದ ಚೋಳ ಸೈನಿಕರು 
ಅಗ್ನಿಕುಂಡದ ಅನಾಹುತದಿಂದ ದಿಗ್ಭ್ರಾ೦ತರಾಗಿ, ಅರೆ ಎಚ್ಚರವಾದ ಹೊತ್ತಿನಲ್ಲಿ 
ಕೋಟೆಯ ಒಳಗೆ ನುಗ್ಗಿದ ಹೊಯ್ದಳ ವೇಳೆವಡಿಚರ ಪಡೆ ಅವರು ಕತ್ತಿಧರಿಸುವುದಕ್ಕೂ 
ಅವಕಾಶ ಕೊಡದೆ ಕೊಚ್ಚಿ ಕೆಡಹಿತು. 


ಇದನ್ನು ಕಂಡ ವಿಷ್ಣುವರ್ಧನನೂ ಕತ್ತಿಯನ್ನು ಒರೆಗಳಚಿ, ಹಿಂಬಾಲಿಸಿದ 
ಬೋಕಿಮಯ್ಯ ಕೇತಯನಾಯಕರೊಂದಿಗೆ ಕೋಟಿಯತ್ತ ದೌಡಾಯಿಸಿ, 
ಸೇನೆಯೊಂದಿಗೆ ಕೋಟಿಯನ್ನು ಪ್ರವೇಶಿಸಿದ. 


ಅನಿರೀಕ್ಷಿತವಾಗಿ ಶತ್ರುಸೇನೆ ಕೋಟೆಯೊಳಗೆ ನುಗ್ಗಿದುದನ್ನು ಕಂಡ 
ಚೋಳಸೇನೆ, ಭಯಡಿಗ್ಭ್ರಾಂತವಾಗಿ, ಯುದ್ಧ ಮಾಡುವುದನ್ನು ಮರೆತು, ಜೀವ 
ಉಳಿಸಿಕೊಳ್ಳಲು ದಾರಿಗ೦ಡತ್ತ ಓಡಿತು. 


ಗೆದ್ದು ಕೋಟೆಯನ್ನು ಹಿಡಿಯಲೇಬೇಕೆಂಬ ಹಟದಿಂದ ನುಗ್ಗಿದ ಎರಡು 
ಸಾವಿರ ಮಂದಿ ಭಾಷೆಯಾಳುಗಳ ವಿಕಟಾಟ್ಬಿಹಾಸದ ಇದಿರು, ಚೋಳಸೇನೆ, ಉರಿ 
ಸೋಕಿದ ಬೆಣ್ಣೆಯಂತೆ ಕರಗಿತು. ಬಣವೆಗಳ ಬೆಂಕಿಯು ಕೆಂಬೆಳಕಿನಲ್ಲಿ ರಕ್ತಸ್ನಾನ 
ಮಾಡಿ, ವಿಕಟಾಟ್ಬಹಾಸದಿ೦ದ ಮು೦ಬರಿಯುವ ವೇಳೆವಡಿಚರನ್ನು ಕಂಡು, 
ಭೂತದರ್ಶನವಾದಂತೆ ಬೆದರಿ, ಪಲಾಯನ ಮಾಡಿದರು ಚೋಳರು. ಸಾವಿರಾರು ಜನ 
ಉರಿಯುವ ಬಣವೆಯ ಹುಲ್ಲನ್ನೇ ಕಿತ್ತು ಬಾಯಲ್ಲಿಟ್ಟುಕೊಂಡು ಶರಣಾಗತರು, 
ಬೆತ್ತಲೆಯಾಗಿ ನಿಂತು ಜೀವದಾನ ಬೇಡಿದರು. 


ಉರಿದು ನೆಲಸಮವಾದ ಹುಲ್ಲು ಬಣವೆಗಳ ಬದಲು ಮುಗಿಲುದ್ದ ಹೆಣದ 
ಬಣವೆಗಳು ಬೆಳೆದವು. 


ವೇಳೆವಡಿಚರಂತೆಯೇ, ವಿಷ್ಣುವರ್ಧನನ ಖಡ್ಗಕ್ಕೂ ವಿಶ್ರಾಂತಿ ಇರಲಿಲ್ಲ. 
ನೂರಾರು ಜನ ಚೋಳ ಸೈನಿಕರ ರಕ್ತ ಕುಡಿದು ಉನ್ಮತ್ತಳಾಗಿ ಗಹ ಗಹಿಸಿದಳು, ಆತನ 
ಖಡ್ಗಕಾಳಿ. 


ಕೋಟೆಯಲ್ಲಾದ ಈ ಅಗಾಧ ಗದ್ದಲವನ್ನು ಕೇಳಿ ಎಚ್ಚರವಾದ ಗ೦ಗರಾಜರು, 
ಎಚ್ಚೆತ್ತು ಕಣ್ಣುಜ್ಜಿಕೊ೦ಡು ಕೋಟೆಯತ್ತ ನೋಡುವಾಗ, ಆ ಕಡೆಯಿಂದ 


`ಉಫೇ... ಉಘೇ ... ವಿಷ್ಣುವರ್ಧನ ಮಹಾರಾಜ ಉಘೇ... ಉಘೇ' ಎ೦ಬ 
ಜಯ ಘೋಷವನ್ನುಕೇಳಿ ಇದೇನು ಪವಾಡವೆಂದು ಚಕಿತರಾದರು. ಅವರ ಕಿವಿ ಕೇಳಿದ 
ಜಯಘೋಷನವನ್ನು ಎಚ್ಚೆತ್ತ ಹೊಯ್ಸಳ ಸೇನೆಯೂ ಕೇಳಿತ್ತು. 


ಆ ಜಯ ಘೋಷದಿಂದ ಉತ್ತೇಜಿತವಾದ ಹೊಯಛಳ ಸೇನೆಯೂ 
ಉತ್ಸಾಹದಿ೦ದ ಕೇಕೆ ಹಾಕಿತು. ಹೇಗಿದ್ದವರು ಹಾಗೇ, ಕೈಗೆ ಸಿಕ್ಕ ಶಸ್ತ್ರಗಳನ್ನು ಹಿಡಿದು, 
ಕೋಟೆಯತ್ತ ನುಗ್ಗಿದರು. 


ಜೀವ ಉಳಿಸಿಕೊಳ್ಳಲೆಂದು ಕೋಟೆಯೊಳಗಿನಿಂದ ಹೊರಗೆ ಓಡಿಬಂದ 
ನೂರಾರು ಜನ ಚೋಳ ಸೈನಿಕರು, ಒಳನುಗ್ಗುವ ಸೇನೆಯ ಕುದುರೆಗಳ ಕಾಲ ತುಳಿತಕ್ಕೆ 
ಸಿಕ್ಕು ಜೀವ ಕಳೆದುಕೊಂಡರು. ಸಾವಿರಾರು ಜನ, ಜೀವ ಉಳಿಸಿಕೊಳ್ಳಲು ಬೇರೆ ದಾರಿ 
ಕಾಣದೆ, ತುಂಬಿ ಹರಿಯುವ ಕಾವೇರಿಯ ಹೊಳೆಗೆ ಧುಮುಕಿ ತೇಲಿ ಹೋದರು. 


ಪಾಳಯದತ್ತಣಿಂದ ನುಗ್ಗಿದ ಸೇನೆಯ ಅಗ್ರಭಾಗದಲ್ಲೇ ಕುದುರೆಯೇರಿಬ೦ದ 
ಗ೦ಗರಾಜರು, ಕೋಟೆಯೊಳಗೆ ಪ್ರವೇಶಿಸುವ ವೇಳೆಗೆ ಚೋಳ ಸಾಮನ್ತ ದಾಮೋದರನ 
ಕತ್ತರಿಸಿದ ತಲೆಯನ್ನು ಖಡ್ಗದ ತುದಿಯಲ್ಲಿ ತನ್ನ ಪರಾಕ್ರಮ ಪತಾಕೆಯಂತೆ ಹಿಡಿದ 
ವಿಷ್ಣುವರ್ಧನ ಅವರಿಗೆ ಕಾಣಿಸಿಕೊ೦ಡ. 


--ಎ೦ದು ಕೂಗುತ್ತಾ ತನ್ನತ್ತ ಧಾವಿಸಿದ ಗ೦ಗರಾಜರನ್ನು ಕ೦ಡ ವಿಷ್ಣುವರ್ಧನ, 
ತನ್ನಕುದುರೆಯನ್ನು ಅವರತ್ತ ತಿರುಗಿಸಿ-- 


'ಜನನಾಥಪುರ  ನಮ್ಮದಾಯಿತು  ಗ೦ಗರಾಜರೇ, ಜನನಾಥಪುರ 
ನಮ್ಮದಾಯಿತು' 


--ಎ೦ದ ಉತ್ಸಾಹದಿ೦ದ, ಸಾಮಾನ್ಯ ಸೈನಿಕನಂತೆ ಕೇಕೆ ಹಾಕಿ. 


ಆತನ ಉತ್ಸಾಹ, ಹರ್ಷವನ್ನು ಕಂಡು ಗ೦ಗರಾಜರಿಗೆ, ಸಂತೋಷದಿಂದ 
ಗ೦ಟಲು ಕಟ್ಟಿ ಹೋಯಿತು. ಕುದುರೆಯ ಮೇಲೆ ಕೂತಿದ್ದಂತೆಯೇ ದೊರೆಯನ್ನು 
ಆಲಿಂಗಿಸಿದರು. 


ದೊರೆ, ದಂಡನಾಯಕ ಇಬ್ಬರ ಕಣ್ಣುಗಳಿಂದಲೂ ಹರ್ಷಾಶ್ರುಧಾರೆ 
ಧಾರೆಯಾಗಿ ಉರುಳಿತು. ಆ ಹರ್ಷದ ನೆರೆ ಇಳಿದ ಬಳಿಕ ಈ ಅದ್ಭುತ ಹೇಗೆ 
ಸಾಧ್ಯವಾಯಿತೆಂಬುದನ್ನು ಕೇತಯನಾಯಕನಿಂದ ಅರಿತು. ಮೈಮರೆತರು 
ಗ೦ಗರಾಜರು. 


ಜನನಾಥಪುರದ ಕೋಟೆಯನ್ನೇರಿ, ಹೊಳೆಯಾಚೆಯ ತಲಕಾಡನ್ನು 
ಬಯಕೆಗಣ್ಣುಗಳಿ೦ದ ದಿಟ್ಟಿಸಿ ನೋಡಿದ ಗ೦ಗರಾಜರು-- 


'ಆರ್ಧಸೀಮೆ ತಾಯಿಯವರ ಪ್ರೀತಿಗೆ ಸೋತಿತು; ಜನನಾಥಪುರ ನಿಮ್ಮ 
ತೋಳಿಗಾಯಿತು. ಅದೊ೦ದನ್ನಾದರೂ ನಮ್ಮ ಪಾಲಿಗೆ ಬಿಡಿ. ನಾವು ಬ೦ದದ್ದು 
ಬರಡಾಗದಿರಲಿ' 


--ಎ೦ದು ತಲಕಾಡಿನತ್ತ ಕೈದೋರಿ, ವಿಷ್ಣುವರ್ಧನನನ್ನು ಬೇಡಿದರು. 


`ಅದಿಯಮನ ತಲೆ ನಿಮ್ಮ ಮೀಸಲು ಎಡೆ ಎ೦ಬುದನ್ನು ನಾವು ಮರೆತಿಲ್ಲ 
ಪ್ರಧಾನರೇ. ಅದು ನಿಮ್ಮದೇ.' 


—ಎಂದು ಆಶ್ಚಾಸನವಿತ್ತ ವಿಷ್ಣುವರ್ಧನ. 


'ನಿಮ್ಮನ್ನುನಮ್ಮೊಂದಿಗೆ ಕರೆತಂದುದು ಕಡೆಗೂ ನಮ್ಮತಪ್ಪಾಯಿತು. ಅವಕಾಶ 
ಕೊಟ್ಟರೆ ನೀವು ತಲಕಾಡನ್ನೂ ನಮ್ಮಪಾಲಿಗೆ ಉಳಿಸುವುದಿಲ್ಲ' 


--ಎ೦ದು ಹೇಳಿದ ಗ೦ಗರಾಜರು, ಆ ಗಳಿಗೆಯಲ್ಲೇ ತಲಕಾಡಿನತ್ತ ನುಗ್ಗುವ 
ದಾರಿ ಏನೆ೦ದು ಯೋಜಿಸ ತೊಡಗಿದರು. 


ಆ ವೇಳೆಗೆ ಬೋಕಿಮಯ್ಯ ಅವರ ಕಿವಿಗೆ ಅಮೃತವೆರೆಯುವ ವಾರ್ತೆಯನ್ನು 
ತಂದ. 


೧೦ 


ಸಂತೋಷದಿಂದ ಕುಣಿಯುತ್ತಾ ಉತ್ಸಾಹದಿಂದ ಕೇಕೆ ಹಾಕುತ್ತಾ ತಮ್ಮ ಬಳಿ 
ಸಾರಿದ ಗರುಡ ಬೋಕಿಮಯ್ಯನನ್ನು ಕ೦ಡು, ವಿಷ್ಣುವರ್ಧನ ಚಕಿತನಾಗಿ 


'ಮತ್ತೇನು ಸಂತೋಷವಾರ್ತೆಯನ್ನು ತಂದೆ ಬೋಕಿಮಯ್ಯ?' 
--ಎಂದು ಕೇಳಿದ. 

`ತಲಕಾಡು...ತಲಕಾಡು...ನಮ್ಮದೇ...' 

--ಎ೦ದ ಬೋಕಿಮಯ್ಯ ಉತ್ಸಾಹದಲ್ಲಿ ತೊದಲುತ್ತಾ. 


'ಏನು? ತಲಕಾಡೂ ಉರುಳಿತೆ?' 


--ಸಿಡಿಲು ಬಡಿದಂತೆ ಕೇಳಿದರು ಗ೦ಗರಾಜರು. 


ಬೋಕಿಮಯ್ಯನಿಗೆ ತನ್ನ ಸಂತೋಷದಲ್ಲಿ ಒಂದು ಗಳಿಗೆ 
ಮಾತೇಹೊರಡಲಿಲ್ಲ ಒಂದು ಗಳಿಗೆ ಸುದಾರಿಸಿ ಉಸಿರು ತಿರುಗಿಸಿಕೊಂಡು ಹೇಳಿದ 


`ಊಹೂ...ತಲಕಾಡು ಇನ್ನೂ ಉರಳಲಿಲ್ಲ. ಆದರೆ ಉರಳಲಿಕ್ಕೆ ಬಹಳ 
ಹೊತ್ತು ಬೇಕಿಲ್ಲ' 


'ಅ೦ದರೆ...' 


'ಪ್ರಭುಗಳ ಜಾಣ್ಮೆಯಿ೦ದ ಜನನಾಥಪುರ ನಮ್ಮದಾದ ಬಳಿಕ, 'ತಲಕಾಡು 
ಇಷ್ಟು ಹತ್ತಿರ. ಈ ಹಾಳು, ಹೊಳೆಯೊಂದು ನಡುವೆ ಇಲ್ಲದಿದ್ದರೆ, ಇವೊತ್ತೆ ತಲಕಾಡನ್ನು 
ಹಿಡಿದು ಬಿಡಬಹುದಾಗಿತ್ತಲ್ಲಾ: ಎ೦ದು ಯೋಚಿಸುತ್ತಿದ್ದೆ ಅಷ್ಟರಲ್ಲೇ ನಮ್ಮ ಕಡೆಯ 
ಸೈನಿಕನೊಬ್ಬ 'ತಿಗುಳರು ಜೀವ ಉಳಿಸಿಕೊ೦ಡು ಓಡುವ ಅವಸರದಲ್ಲಿ ಹೊಳೆ 
ದಂಡೆಯಲ್ಲಿದ್ದ 'ಬೆಟ್ಟದೆಪ್ಪ'ಗಳನ್ನು ನಾಶಮಾಡದೆ, ಹಾಗೇ ಬಿಟ್ಟು ಹೋಗಿದಾರೆ. 
ಬೇಕಾದರೆ, ಈಗಲೇ ಹೊಳೆ ದಾಟ ಬಹುದು ಎ೦ಬ ಸುದ್ದಿತ೦ದ. ಆ ಸ೦ತೋಷವನ್ನು 
ನಿಮಗೆ ತಿಳಿಸಬೇಕೆ೦ದು ಬಂದೆ' 


--ಎಂದು ತನ್ನ ಸ೦ತೋಷಕ್ಕೆ ಕಾರಣವನ್ನುವಿವರಿಸಿದ ಬೋಕಿಮಯ್ಯ. 


ಬೋಕಿಮಯ್ಯ ಹೇಳಿದುದನ್ನು ಕೇಳಿ ಗ೦ಗರಾಜರಿಗೆ ಒ೦ದು ಗಳಿಗೆ ತಮ್ಮ 
ಕಿವಿಯನ್ನು ನಂಬುವುದೂ ಆಗಲಿಲ್ಲ ತುಂಬಿದ ಹೊಳೆಯನ್ನು ದಾಟಿ ತಲಕಾಡಿಗೆ ಹೇಗೆ 
ಲಗ್ಗೆ ಹಾಕುವುದು ಎ೦ದು ಯೋಚಿಸುತ್ತಿದ್ದ ಅವರಿಗೆ, ತಮ್ಮ ಚಿಂತೆ ಅಷ್ಟು ಸುಲಭವಾಗಿ 
ಪರಿಹಾರವಾಗುಪುದೆ೦ದು ಕನಸು ಮನಸಿನಲ್ಲಿಯೂ ಅನಿಸಿರಲಿಲ್ಲ 


ಎ೦ತಲೇ ಆ ಸುದ್ದಿಯನ್ನು ಕೇಳಿ ಪ್ರಚ೦ಡ ಆಶ್ಚರ್ಯವಾಯಿತು. ಆ 
ಆಶ್ಚರ್ಯದ ಏರು ಇಳಿಯುತ್ತಿದ್ದಹಾಗೇ, ಹಾಗೇ ನೆಲದ ಮೇಲೆ ಬಾಗ 


'ಪ್ರಭೋ ಆದಿ ತೀರ್ಥಂಕರಾ! ನಿನ್ನ ಕೃಪೆ ಅಗಾಧವಾದದ್ದು ನಿನ್ನ ದಯೆ 
ಎಂದೆಂದೂ ಹೀಗೇ ಅಪಾರವಾಗಿ ಅಮ್ಯತವರ್ಷವಾಗಿ ನಮ್ಮನೆತ್ತಿಯ ಮೇಲಿರಲಿ'-- 
ಎಂದು ದೈವಾನುಗ್ರಹಕ್ಕೆ ಮಣಿದು ದೊರೆಯತ್ತ ತಿರುಗ 


'ಪ್ರಭೋ ತಲಕಾಡಿನತ್ತ ನಡೆಯಲು ನಮಗೆ ಅಪ್ಪಣೆಯಾಗಲಿ. ನಾಳೆ 
ಅದಿಯಮನ ಅರಮನೆಯಲ್ಲಿ ಪ್ರಭುಗಳ ಮಧ್ಯಾಹ್ನದ ಭೋಜನಕ್ಕೆ ಎಡೆ 
ಸಿದ್ಧಮಾಡಿಸುತ್ತೇನೆ.' 


--ಎಂದು ಬೇಡಿದರು. 
'ಗೆದ್ದು ಬನ್ನಿ ದಂಡನಾಯಕರೇ, ನಿಮ್ಮಕೀರ್ತಿ ಲೋಕ ಜ್ಯೋತಿಯಾಗಲಿ' 
--ಎ೦ದು ಎದೆತುಂಬಿ ಹಾಕಿಸಿದ ವಿಷ್ಣುವರ್ಧನ-- 


ಆ ಗಳಿಗೆಯಲ್ಲೇ ಸಕಲಸೇನೆಯೂ ತಲಕಾಡಿನ ದಾಳಿಗೆ ಸಿದ್ದರಾಗಬೇಕೆ೦ದು 
ಗ೦ಗರಾಜರು ಸೇನೆಗೆ ಅಪ್ಪಣೆಮಾಡಿ, ಬೆಟ್ಟದೆಪ್ಪಗಳಿದ್ದ ಹೊಳೆಕೆರೆಯ ಬಳಿಗೆ 
ಧಾವಿಸಿದರು. 


ಮಿಂಚಿನವೇಗದಲ್ಲಿ ಸಿದ್ಧವಾದ ಸೇನೆ, ತೆಪ್ಪಗಳಲ್ಲಿ ಕುಳಿತು ಕೇಕೆ ಹಾಕಿತು. ಆ 
ಕೇಕೆಯ ಅಬ್ಬರಕ್ಕೆ ಕಾವೇರಿಯ ಮೈ ನಡುಗಿದಂತೆ, ತೆರೆಗಳು ಹೊಯ್ದಾಡಿದವು. 


ಆದಷ್ಟು ಬೇಗ ತಲಕಾಡಿನ ತೀರವನ್ನು ಸೇರಬೇಕೆಂಬ ಉತ್ಪಾಹದಿ೦ದ ಉಕ್ಕಿದ 
ತೋಳುಗಳ ಸೈನಿಕರು ಹುಟ್ಟುಗಳನ್ನುವೇಗವಾಗಿ ಮೀಟಿ, ತೆಪ್ಪಗಳನ್ನು ನಡೆಸಿದರು. 


ಕನ್ನಡಿಗರಾದ ದೋಣಿಗಳನ್ನು ನಡೆಸುವ ಪರಿವಾರದ ಜನವೂ 
ಉತ್ಸಾಹದಿಂದ ಹೊಯ್ಸಳ ಸೇನೆಗೆ ನೆರವಾದರು. 


ಚೋಳ ಬಲವನ್ನುತುಳಿಯುವ ಮದ್ದಾನೆಗಳಂತೆ ಜೆಟ್ಟದೆಪ್ಪಗಳು ತೋರಿದವು. 


ತೆಪ್ಪಗಳಲ್ಲಿ ಎಡೆ ದೊರೆತವರು, ಅದರಲ್ಲಿ ಕುಳಿತರೆ, ಎಷ್ಟೋ ಜನ ಈಜಿಯೇ 
ಬರುತ್ತೇವೆ೦ದು ತು೦ಬು ಹೊಳೆಯಲ್ಲಿ ಧುಮುಕಿದರು. ಎಷ್ಟೋ ಜನ ಸಾಹಸಿಗಳು 
ಚೋಳ ಸೈನಿಕರ ಹೆಣಗಳನ್ನು ಹೊಳೆ ನೀರಿನಲ್ಲಿ ಹಾಕಿ, ತೇಲುವ ಅವನ್ನೇ ಹಿಡಿದು 
ಹೊಳೆಯನ್ನುದಾಟಿದರು. 


ಉಳಿದವರು ಜನನಾಥಪುರದವರಿ೦ದ ಹೊಳೆಯ ನೀರಿನ ಆಳ ಎಲ್ಲಿ 
ಕಡಮೆಯೆಂದು ತಿಳಿದುಕೊಂಡು, ಆನೆಗಳನ್ನು ದಾಟಿಸಬಹುದಾದ ಕಡೆಗಳಲ್ಲಿ ಅವನ್ನು 


ಒಮ್ಮೆ ತಲಕಾಡಿನ ಬಳಿ ತಲುಪಿದ ತೆಪ್ಪಗಳು, ಅಲ್ಲಿ ಸೈಸಿಕರನ್ನಿಳಿಸಿ, ಮತ್ತೆ 
ಹಿಂದಿರುಗಿ--ಹೀಗೇ ಹತ್ತಾರು ಬಾರಿ ಸೈನಿಕರನ್ನು ಹಗುರವಾದ ರಥಗಳನ್ನು 
ಅಸ್ತ್ರಗಳನ್ನು ಸಾಗಿಸಿದರು. 


ತಲಕಾಡಿನ ಬಳಿಯಲ್ವಿ ಕಾವೇರಿಯ ಮರಳಿನಲ್ಲಿ ಕಿಕ್ಕಿರಿದ 
ಹೊಯ್ದಳಸೇನೆಯ ಅಬ್ಬರಕ್ಕೆ ತಲಕಾಡು ಗಡಗಡ ನಡುಗಿತು. 


ತಮಗೆ ನೆರವಾದ ಬೆಸ್ತ ಜನರಿ೦ದ ತಲಕಾಡಿನ ಹೊಳೆಬದಿಯ ಕೋಟೆಯ 
ವಿವರಗಳನ್ನು ಅರಿತುಕೊಂಡ ಗ೦ಗರಾಜರು, ಅವರು ತಿಳುಹಿಸಿದ ನಾಲ್ಕಾರು 
ಎಡೆಗಳಲ್ಲಿ ಉಚಿತವಾದುದನ್ನು ಆರಿಸಿ ಆ ಕಡೆ ಸೇನೆಯನ್ನು ನಡೆಯಿಸಿದರು. 


ಹೊಯ್ದಳ ಸೇನೆ ತಲಕಾಡಿನ ಮೇಲೆ ದಾಳಿ ಮಾಡುವ ವೇಳೆಗೆ ತಲಕಾಡಿನ 
ನಗರದಲ್ಲೂ ಕೋಲಾಹಲವಾಗಿತ್ತು. 


ಅದಿಯಮ ಏನಾದರೂ ಜನನಾಥಪುರ ಒಂದು ವಾರದ ಕಾಲವಾದರೂ, 
ಹೊಯ್ದಳರ ದಾಳಿಯನ್ನು ತಡೆಯಬಹುದೆಂದೂ, ಒಂದುವೇಳೆ ಆ ಕೋಟಿ 
ಉರುಳಿದರೂ, ಕಾವೇರಿಯ ಪ್ರವಾಹ ತನಗೆ ಒಂದೆರಡು ದಿನ ರಕ್ಷಣೆ 
ನೀಡಬಹುದೆ೦ದೂ ನಂಬಿದ್ದ 


ಆದರೆ ಆ ನಂಬಿಕೆ, ಭರವಸೆಗಳೆಲ್ಲವೂ, ಜನನಾಥಪುರದಲ್ಲಿ ಹಬ್ಬಿದ 
ಬೆಂಕಿಯಲ್ಲಿಭಸ್ಮವಾಗಿ, ಒಂದೇದಿನದಲ್ಲಿ ಜನನಾಥಪುರ ಉರುಳಿ, ಹೊಯ್ದಳ ಸೇನೆ, ಆ 
ದಿನವೇ ತಲಕಾಡಿನ ಮೇಲೆ ನುಗ್ಗಿದುದನ್ನು ಕಂಡು, ಅದಿಯಮ ದಿಗ್ಭ್ರಾಂತನಾಗಿದ್ದ 


ಜನನಾಥನ ಪುರದ ಬೆಂಕಿಯನ್ನು ನೋಡಿದ ತಲಕಾಡಿನ ಜನವೂ 
`ಹೊಯ್ದಳರ ಪಡೆಯಲ್ಲಿ ಕೊಳ್ಳಿಯ ದೆವ್ವಗಳ ಪಡೆಯೇ ಇರಬೇಕು. ಇಲ್ಲವಾದರೆ ಆ 
ಕಲ್ಲಿನ ಕೋಟೆಯನ್ನು ಕರ್ಪೂರದ ಹಾಗೆ ಉರಿಸಿ, ವಶಮಾಡಿಹೊಳ್ಳುವುದು ಸಾಧ್ಯವೇ?' 
ಎಂದು ಕಥೆಕಟ್ಟಿ ತಾನು ಕಟ್ಟಿದ ಕಥೆಗೆ ತಾನೇ ಹೆದರಿ, 'ಆ ಭೂತ ಪಡೆಯ ಮುಂದೆ 
ಅದಿಯಮ ಏನು ರಕ್ಷಣೆ ನೀಡಿಯಾನು' ಎ೦ದು, ದಿಕ್ಕಾಪಾಲಾಗಿ ಓಡತೊಡಗಿದ್ದರು. 


ಒಬ್ಬೊಬ್ಬರಿಗೂ ಈ ಅನಿರೀಕ್ಷಿತ ದಾಳಿಯ ಹೊತ್ತಿನಲ್ಲಿ ತಮ್ಮ ಜೀವ 
ಉಳಿಸಿಕೊಳ್ಳುವುದು ಹೇಗೆಂಬ ಚಿಂತೆಯೇ ಹಿರಿದಾಗಿ, ಕೆಲವರು ತಮ್ಮ 
ಧನಕನಕಗಳನ್ನು ರಕ್ಷಿಸಿಕೊಳ್ಳುವ ಆತುರದಲ್ಲಿ ಕಳ್ಳದಾರಿಗಳನ್ನು ತೆರೆದು, ಹೊಯ್ಸಳ 
ಸೇನೆಗೆ ಅನುಕೂಲ ಮಾಡಿಕೊಟ್ಟರು. 


ಹೀಗಾಗಿ ಹೊಯ್ದಳ ಸೇನೆ, ಹೆಚ್ಚು ಶ್ರಮವಿಲ್ಲದೆ ತಲಕಾಡನ್ನುಪ್ರವೇಶಿಸುವುದು 


ಮೊದಲೇ ಜನನಾಥಪುರದಲ್ಲಾದ ಅನಿರೀಕ್ಷಿತ ಗೆಲುವಿನಿಂದ 
ಉತ್ಸಾಹಿತವಾದ ಹೊಯ್ದಳ ಸೈನಿಕರು, ತಲಕಾಡು ಪ್ರವೇಶವೂ ಸುಲಭವಾದುದನ್ನು 
ಕ೦ಡು, ದೈವವೇ ತಮಗೆ ಬೆ೦ಬಲವಾಗಿದೆಯೆ೦ದು ನಂಬಿ, ನೂರ್ಮಡಿ ಉತ್ಸಾಹದಿಂದ, 
ಇದಿರಾದ ಚೋಳ ಬಲವನ್ನು ಸದೆಯ ತೊಡಗಿದರು. 


ಹಗಲಿನ ಕೆಂಬೆಳಕು ಮುಗಿಲಿನಲ್ಲಿ ಹರಡುವ ಹೊತ್ತಿಗೆ, ತಲಕಾಡಿನ ಬೀದಿ 
ಬೀದಿಯಲ್ಲೂರಕ್ತದ ಹೊಳೆ ಹರಿಯಿತು. 


ಉಳಿದ ಸೈನಿಕರಿಗೆ ನಗರವನ್ನು ವಶಪಡಿಸಿಕೊಳ್ಳುವುದನ್ನು ಒಪ್ಪಿಸಿದ 
ಗ೦ಗರಾಜರು ಆರಿಸಿದ ಆಳುಗಳೊಂದಿಗೆ, ಇದಿರಾದವರನ್ನು ಕೊಚ್ಚಿ ಕೆಡಹುತ್ತಾ ತಮ್ಮ 
ಭೇಟಿಯಾದ ಅದಿಯಮನನ್ನು ಹುಡುಕಿಕೊಂಡು ಅಲೆಯತೊಡಗಿದರು. ಅವರ 
ತೋಳುಗಳಿಗೆ ಆ ದಿನ ದೈತ್ಯಬಲ ಬಂದಂತಿತ್ತು ಅವರ ಪ್ರಚಂಡ ಕ್ರೋಧದ ಇದಿರು, 
ಇದಿರಾದ ಸೇನೆ ಮಂಜಿನಂತೆ ಕರಗಿತು. 


ನಖಶಿಖಾಂತವಾಗಿ ಚೋಳ ರಕ್ತಸ್ನಾನ ಮಾಡಿದ ಗಂಗರಾಜರು, 
ಅದಿಯಮನನ್ನು ಅರಸುತ್ತಾ ಅವನು ಅವಿತಿದ್ದ ಅರಮನೆಗೇ ನುಗ್ಗಿದರು. 


ನಗರವನ್ನು ಉಳಿಸುವುದಾಗದಿದ್ದರೆ ಹೋಗಲಿ, ತಮ್ಮ ಪ್ರಭುವಿನ 
ತಲೆಯನ್ನಾದರೂ ಉಳಿಸಬೇಕು ಎ೦ಬ ಹಟದಿ೦ದ ಅರಮನೆಯನ್ನು ಕಾಯುತ್ತಿದ್ದ 
ಚೋಳಪಡೆ, ಗ೦ಗರಾಜರನ್ನು ಎದುರಿಸಿತು. ಆದರೆ ಗ೦ಗರಾಜರ ಹಿಂದೆ ಬಂದ 
ಪಡೆಯವರ ಪೌರುಷದ ಇದಿರು, ಚೋಳ ಸೈನಿಕರು ಬೆಂಕಿಯನ್ನು ಮುತ್ತಲೆತ್ತಿಸಿದ 
ಪತ೦ಗಗಳಾದರು. 


ಚೋಳರ ಬಯಕೆ ಮುದಿರು ಬಿದ್ದಂತೆ ಅರಮನೆಯ ಹೆಬ್ಬಾಗಿಲು ಮುರಿದು 
ಬಿತ್ತು 


ದಿ 


`ಅದಿಯಮ,ಾ, ಕುನ್ನಿ ಎಲ್ಲಿ ಅಡಗಿದ್ದೀಯೆ ಹೇಡಿ?' 


--ಎ೦ದು ತನ್ನಹೆಸರು ಹಿಡಿದು, ಅರಮನೆಯ ಗೋಡೆಗಳೂ ನಡುಗುವಂತೆ 
ಅಬ್ಬರಿಸುತ್ತಾ ಬಿರುಗಾಳಿಯಂತೆ ನುಗ್ಗಿದ ಗ೦ಗರಾಜರನ್ನು ಕಂಡ ಅದಿಯಮ 


ಸಮೀಪಕ್ಕೆ ಸಾರುತ್ತಿರುವ ಮೃತ್ಯುವನ್ನು ಕಂಡಂತೆ ಬೆದರಿ, ಹೇಗಾದರೂ ಜೀವ 
ಉಳಿಸಿಕೊಳ್ಳಬೇಕೆಂದು ಕೋಣೆಯಿಂದ ಕೋಣೆಗೆ ಓಡತೊಡಗಿದ. 


ಅಂತಃಪುರದ ರಾಜಸ್ತ್ರೀಯರು ದಾಸದಾಸಿಯರು ಭಯದಿಂದ ಬೆದರಿ 
ಚೀತ್ಕರಿಸಿದರು. ಅದಿಯಮನ ಮಡದಿಯರು ಗಂಗರಾಜನ ಕಾಲಿಗೆ ಬಿದ್ದು 


ಪತಿಯನ್ನುಳಿಸುವಂತೆ ಬೇಡಿದರು. ತಮ್ಮಓಲೆ ಕಂಕಣಗಳನ್ನು ತೆಗೆದು ಅವರ ಪಾದದ 
ಬಳಿ ಇಟ್ಟರು. ನಮ್ಮನ್ನು ಕೊಂದು ಸಿಟ್ಟು ತೀರಿಸಿಕೊಳ್ಳಿ ಎಂದು ಅವರ ಕಾಲಿಗೆರಗಿದರು. 


ಕ್ರೋಧದಿಂದ ಕುರುಡಾಗಿ, ಪ್ರತೀಕಾರ ತೃಷೆಯಿ೦ದ ಹುಚ್ಚಾಗಿದ್ದ 
ಗ೦ಗರಾಜರಿಗೂ, ಆ ಹೆಣ್ಣುಗಳ ಹಾಹಾಕಾರವನ್ನು ಕೇಳಿ ಎದೆಗರಗಿತು. 


'ತಾಯಿ, ನಿಮಗಿ೦ದು ಅವನ ಜೀವದಾನ ಮಾಡಿದ್ದೇನೆ. ಹೆಣ್ಣಿನ ಕಣ್ಣೀರು 
ನಮಗೆ ಗಂಗಾಜಲದಷ್ಟು ಪವಿತ್ರ. ಅದು ಎ೦ದೂ ನಮ್ಮಿದುರು ವ್ಯರ್ಥವಾಗುವುದಿಲ್ಲ. 


--ಎಂದು ನುಡಿದು, ಅಂತಃಪುರದ ಶಯ್ಯಗಾರದಲ್ಲಿ ಹೆಣ್ಣುಗಳ ಹಿಂಡೆ, 
ಭಯದಿಂದ ಹಲ್ಲುಗಿರಿಯುತ್ತಾ ಹುದುಗಿದ ಅದಿಯಮನನ್ನು ಜುಟ್ಟು ಹಿಡಿದು, 
ಹೊರಗೆಳೆದು ಅವನ ತಲೆಯ ಮೇಲೆ ತಮ್ಮಪಾದವನ್ನಿಟ್ಟು-- 


`ಹೆ೦ಗಸರ ಹಿಂದೆ ಅವಿತು ಬದುಕುವ ಹೇಡಿ, ನಮ್ಮಪಾದಲಾ೦ಛನ ಹೊತ್ತು 
ಬದುಕು' 


--ಎ೦ದು ಭೂತದರ್ಶನವಾದಂತೆ ಗಡಗಡ ನಡುಗುತ್ತಿದ್ದ ಅವನನ್ನು ಅವನ 
ಹೆ೦ಡಿರತ್ತ ದೂಡಿದರು. ಅವರು ದೂಡಿದ ರಭಸಕ್ಕೆ ನಿಲ್ಲಲಾಗದೆ, ತನ್ನ ಹೆಂಡಿರ 
ಕಾಲಡಿಯಲ್ಲೇ ಬಿದ್ದುಹೊರಳಿದ ಅದಿಯಮ. 


ಅವನೊಂದಿಗೆ ತಲಕಾಡಿನ ಕೋಟೆಯ ಮೇಲೆ ಹಾರಾಡುತ್ತಿದ್ದ 
ಚೋಳದ್ವಜವೂ ಉರುಳಿ, ಹೊಯ್ಸಳ ಪತಾಕೆ ಹೆಮ್ಮೆಯಿಂದ ಹಾರಿತು. 


೧೧ 
ಗ೦ಗರಾಜರು ವಿಷ್ಣುವರ್ಧನನಿಗೆ ಮಾತಿತ್ತಂತೆಯೇ ಅದೇ ದಿನ ಮಧ್ಯಾಹ್ನ 
ಅದಿಯಮನ ಮನೆಯಲ್ಲಿವಿಷ್ಣುವರ್ಧನನಿಗೆ ವಿಜಯಸ್ವಾನ ಮಾಡಿಸಿದರು. 


ಆ ದಿನ ಸಂಜೆ ತಲಕಾಡಿನ ಅರಮನೆಯ ಓಲಗಸಾಲೆಯ ಸಿಂಹಾಸನದ 
ಮೇಲೆ-- 


'ಸ್ವಸ್ತಿ ಶ್ರೀ ಸಮಧಿಗತ ಪಂಚ ಮಹಾ ಶಬ್ದಮಹಾ ಮಂಡಲೇಶ್ವರ ದ್ವಾರಾವತೀ 
ಪುರವರಾಭೀಶ್ಚರ,  ಯದುವಂಶಾಂಬರದುಮಣಿ ಸಮ್ಯಕ್ತ ಚೂಡಾಮಣಿ 
ಮಲೆಪರೋಳ್ಗಂಡ, ತಲಕಾಡು ಗೊಂಡ ಭುಜಬಲ ಗಂಗ ಶ್ರೀಮತು ತ್ರಿಭವನಮಲ್ಲ 
ವಿಷ್ಣುವರ್ಧನ ಹೊಯ್ಗಳೇಶ್ವರ' 


--ಎ೦ದು ವಂದಿಮಾಗಧರಿಂದ ಹೊಗಳಿಸಿಕೊಂಡ, ವಿಷ್ಣುವರ್ಧನನನ್ನು 
ನೋಡಿ, ಗ೦ಗರಾಜರ ಕಣ್ಣುಗಳಲ್ಲಿ ಹರ್ಷಾಶ್ರು ತುಂಬಿತು. ಆನ೦ದೋದ್ರೇಕದಿ೦ದ 
ಕಂಪಿಸುವ ಧ್ವನಿಯಲ್ಲಿ 


ಪ್ರಭೋ ಇಂದು ನನ್ನ ಬಾಳು ಸಾರ್ಥಕವಾಯಿತು. ಚೋಳರ 
ಪಾದಧೂಳಿಯಿ೦ದ ಕಲಂಕಿತವಾದ ನನ್ನ ಹಿರಿಯರ ಅರಮನೆ, ಚೋಳರ 
ರಕ್ತಸ್ನಾನದಿ೦ದಲೇ ಮಿಂದು ಮಡಿಯಾಗಿ, ತಮ್ಮ ಸಿಂಹಾಸನಾರೋಹಣದಿಂದ 
ಧನ್ಯವಾಯಿತು. ಪ್ರಭುಗಳಲ್ಲಿ ನಾನು ಬೇಡಿಕೊಳ್ಳುವುದಿಷ್ಟೇ- ಹಿಂದಿನ 
ಗಂಗದೊರೆಗಳಂತೆ ಧರ್ಮದಿಂದ ಪಾಲಿಸಿ, ನನ್ನಗ೦ಗವಾಡಿಯನ್ನುಉದ್ಧರಿಸಬೇಕು.' 


—ಎಂದರು. 


ಅವರ ಮಾತನ್ನು ಕೇಳಿದ ವಿಷ್ಣುವರ್ಧನ ತೃಪ್ತಿಯ ಮಂದಹಾಸವನ್ನು 
ಮುಖದ ಮೇಲೆ ಮಿನುಗಿಸಿ-- 


'ಪ್ರಧಾನಿಗಳೇ ಗಂಗವಾಡಿ ನಮ್ಮದಲ್ಲ ನಿಮ್ಮದು. ಇದು ಮತ್ತೆ ತನ್ನ ಪ್ರಾಚೀನ 
ಕೀರ್ತಿಯನ್ನು ಪಡೆಯಲು, ಏನು ಧರ್ಮಕಾರ್ಯವಾಗಬೇಕೊ, ಎಷ್ಟು ಬಸದಿ, 
ದೇವಾಲಯಗಳ ನಿರ್ಮಾಣವಾಗಬೇಕೊ-ಅದಷ್ಟನ್ನು ನಮ್ಮ ಅಪ್ಪಣೆಗಾಗಿ ಕಾಯದೆಯೇ 
ಮಾಡಿ. ಹಾಗೆ ಗಂಗವಾಡಿಯ ದೇವಾಲಯ, ಜಿನಾಲಯಗಳಿಗೆ, ಹಿ೦ದಿನ 
ಗ೦ಗದೊರೆಗಳ ಧರ್ಮ, ದತ್ತಿ ಏನಿದ್ದರೂ ಮತ್ತೆ ಅವು ನಡೆಯುವಂತೆ, ಶಾಸನಗಳನ್ನು 
ಕೊಡಿಸಿ. ಚೋಳರ ದಾಳಿಯಿ೦ದ ಯಾರು ಏನು ಕಳೆದುಕೊ೦ಡಿದ್ದರೂ ಆದು ನಮ್ಮ 
ಭಂಡಾರದಿಂದ ಅವರಿಗೆ ಸಲ್ಲಿಸಿ ಹಾಗೇ ಇಂದು ನಮಗೆ ವಶವಾದ 
ಚೋಳಭಂಡಾರವನ್ನು ಈ ಗೆಲುವನ್ನು ನಮಗೆ ನೀಡಿದ ಸೇನೆಗೆ ಹ೦ಚಿಬಿಡಿ. ಹಾಗೇ 
ನೀವು ಗೆದ್ದ ಈ ಸೀಮೆ ನಿಮ್ಮದೇ ಆಗಿ ಇರಲಿ. ಇದು ನಮ್ಮದಾಯಿತೆ೦ಬ ಕೀರ್ತಿ ಮಾತ್ರ 
ನಮಗೆ ಸಾಕು.' 


--ಎಂದು ಹೇಳಿದ. 
ಆ ಮಾತನ್ನುಕೇಳಿದ ಗ೦ಗರಾಜರ ಬಾಯಿ ಕಟ್ಟಿ ಹೋಯಿತು. 


ಸಭೆ 'ಕೀರ್ತಿ ಮಾತ್ರ ಸಾಕು' ಎಂದ ದೊರೆಯನ್ನು 'ಕೀರ್ತಿ ನಾರಾಯಣ 
ಉಫಘೇ ಉಫೇ' ಎಂದು ಕೂಗಿ ಹೊಗಳಿ ನಲಿಯಿತು. 


